WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ , ಜೂನ್ ೭, ೨೦೧೨ (ಜೈಷ್ಠ ೧೭ , ಶಕ ವರ್ಷ ೧೯೩೪) | ಸಂಚಿಕೆ ೨೩ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ , ಬೆಂಗಳೂರು. 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿಪಿಆರ್ 186 (2)/ ಎಂಜಿಎನ್‌ಆರ್‌ಇಜಿಎ 2011 ಬೆಂಗಳೂರು, ದಿನಾಂಕ:10 - 01 - 2012 

ಕರ್ನಾಟಕದಲ್ಲಿ ಸಾಮಾಜಿಕ ಪರಿಶೋಧನಾ ನಿಯಮಗಳು , 2011ರ ಯೋಜನಾ ಅನುಷ್ಟಾನ 
ಎಂಜಿಎನ್‌ಆರ್‌ಇಜಿಎ 2005ರ 24ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ರಾಷ್ಟ್ರೀಯ 
ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ, 2005, ದಿನಾಂಕ:07 - 09 - 2005ನ್ನು ಭಾರತ ಸರ್ಕಾರವು ಅಧಿನಿಯಮಿತಗೊಳಿಸಿರುವುದರಿಂದ ಹಾಗೂ 
ದಿನಾಂಕ:30 - 6 - 2011ರಂದು ಯೋಜನೆಯ ಪರಿಶೋಧನಾ ನಿಯಮಗಳು , 2011ನ್ನು ರೂಪಿಸಿರುವುದರಿಂದ, ಎಂಜಿಎನ್‌ಆರ್‌ಇಜಿಎ 2005ರ 32ನೇ 
ಪ್ರಕರಣದಡಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿಸೂಚನೆಯ 3ನೇ ನಿಯಮವು ರಾಜ್ಯ ಸರ್ಕಾರಗಳಿಗೆ, ಸಾಮಾಜಿಕ ಪರಿಶೋಧನಾ 
ನಿಯಮಗಳು, 2011ನ್ನು ಅಧಿಸೂಚಿಸಲು ಕಡ್ಡಾಯಗೊಳಿಸುವುದರಿಂದ, ಕರ್ನಾಟಕ ಸರ್ಕಾರವು, ಕರ್ನಾಟಕದಲ್ಲಿ ಸಾಮಾಜಿಕ ಪರಿಶೋಧನೆಯ ಈ 
ಕೆಳಗಿನ ಯೋಜನಾ ಅನುಷ್ಠಾನವನ್ನು ಈ ಮೂಲಕ ಮಾಡುತ್ತದೆ ಮತ್ತು ಅಧಿಸೂಚಿಸುತ್ತದೆ 


I. 


ಚಿಕ್ಕ ಶೀರ್ಷಿಕೆ ಮತ್ತು ಪ್ರಾರಂಭ : 
1) ಈ ನಿಯಮಗಳನ್ನು ಕರ್ನಾಟಕದಲ್ಲಿ ಸಾಮಾಜಿಕ ಪರಿಶೋಧನಾ ನಿಯಮಗಳು, 2011ರ ಎಂಜಿಎನ್‌ಆರ್‌ಇಜಿಎ ಯೋಜನಾ 

ಅನುಷ್ಟಾನವೆಂದು ಕರೆಯಬಹುದು. 
2) ಈ ನಿಯಮಗಳ ಉದ್ದೇಶಕ್ಕಾಗಿ, ಯೋಜನೆಗಳ ಲೆಕ್ಕಪರಿಶೋಧನೆಯು ಸಾಮಾಜಿಕ ಪರಿಶೋಧನೆಯನ್ನು ಒಳಗೊಳ್ಳತಕ್ಕದ್ದು. 
3) ಅಧಿಕೃತ ರಾಜಪತ್ರದಲ್ಲಿ ಅವು ಪ್ರಕಟವಾದ ದಿನಾಂಕದಿಂದ ಅವು ಜಾರಿಗೆ ಬರತಕ್ಕದ್ದು. 


ಸಾಮಾಜಿಕ ಪರಿಶೋಧನಾ ಘಟಕದ ರಚನೆ : 


ಗ್ರಾಮಸಭೆಗಳಿಂದ ಸಾಮಾಜಿಕ ಪರಿಶೋಧನೆಯ ಅನುಷ್ಠಾನಕ್ಕಾಗಿ ಯೋಗ್ಯವೆಂದು ಭಾವಿಸುವಂಥ ನಿಬಂಧನೆಗಳು ಮತ್ತು ಷರತ್ತುಗಳ ಮೇಲೆ 
ನೇಮಕ ಮಾಡಿಕೊಳ್ಳುವಂಥ ಅನುಕೂಲದಾರರನ್ನು ಒಳಗೊಂಡ ಒಂದು ಸ್ವತಂತ್ರ ಸಂಘವನ್ನು ರಚಿಸಲಾಗುತ್ತದೆ. ಇಡೀ ಸಾಮಾಜಿಕ ಪರಿಶೋಧನಾ 
ನಿರ್ದೇಶನಾಲಯವು, ಸಂಘಗಳ ನೋಂದಣಿ ಅಧಿನಿಯಮ , 1960ರ ಅಡಿಯಲ್ಲಿ ನೋಂದಣಿಯಾಗುವ ಸಮಾಜದ ಉಪ- ವಿಧಿ ಉಪಬಂಧಗಳು ಮತ್ತು 

( ೭೯೩) 


೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ 


ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದಿಂದ ಕಾಲಕಾಲಕ್ಕೆ ಜಾರಿಯಾದ ನಿರ್ದೇಶನಗಳು ಹಾಗೂ ಮಾರ್ಗಸೂಚಿಗಳ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತದೆ. 
1) ನಿರ್ದೇಶಕರು 

: ಸಂಸ್ಥೆಯ ಮುಖ್ಯಸ್ಥರು 
2) ಜಂಟಿ ನಿರ್ದೇಶಕರು 

ನಿರ್ದೇಶಕರಿಗೆ ನೆರವು ನೀಡುವುದು (ನಿಯೋಜನೆ ಮೇಲೆ/ ನಿವೃತ ವ್ಯಕ್ತಿಗಳು) 
3) ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು 

: 4 ಮಂದಿ 
4) ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು 

: 30 ಮಂದಿ ಸಂಪನ್ಮೂಲ ವ್ಯಕ್ತಿಗಳು ( ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು) 
5) ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಗಳು 

12 ಗ್ರಾಮಪಂಚಾಯಿತಿಗಳಿಗೆ ಒಬ್ಬರು ಸಂಪನ್ಮೂಲ ವ್ಯಕ್ತಿ 
6) ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳು : 

ಕಾಮಗಾರಿಗಳ ಸಂಖ್ಯೆಯನ್ನವಲಂಬಿಸಿ ಪ್ರತಿಯೊಂದು ಗ್ರಾಮಪಂಚಾಯಿತಿಗೆ 2 
ರಿಂದ 5 ಮಂದಿ ಸಂಪನ್ಮೂಲ ವ್ಯಕ್ತಿಗಳು, ವ್ಯಕ್ತಿಗಳ ಸಂಖ್ಯೆಯನ್ನು ನಿರ್ದೇಶಕರು 
ಅಧಿಸೂಚಿಸುವರು. 


ಅಖಿಲ ಭಾರತ ಸೇವೆಯ ನಿವೃತ್ತ ವ್ಯಕ್ತಿಯು/ ರಾಜ್ಯ ಸೇವೆಯ ಆಯ್ಕೆ ಶ್ರೇಣಿ ನಿವೃತ್ತ ನಾಗರಿಕ ನೌಕರನು ಸಾಮಾಜಿಕ ಪರಿಶೋಧನೆಯ 
ಮುಖ್ಯಸ್ಥರಾಗಿರತಕ್ಕದ್ದು. 


III. 


ಸಾಮಾಜಿಕ ಪರಿಶೋಧನಾ ಘಟಕದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕರ್ತವ್ಯಗಳು ಹಾಗೂ ಹೊಣೆಗಾರಿಕೆಗಳು: 


1 ) ನಿರ್ದೇಶಕರು 

1. ಸಂಘದ ದೈನಂದಿನ ಕೆಲಸಕಾರ್ಯಗಳನ್ನು ನಿರ್ವಹಿಸುವುದು. 
2. ಸಂಘಕ್ಕೆ ಸಂಬಂಧಿಸಿದ ಕಾರ್ಯನೀತಿ ಮಟ್ಟದ ನಿರ್ಣಯಗಳು ಅನುಷ್ಟಾನವಾಗಿವೆಯೇ ಎಂಬುದನ್ನು ಖಚಿತಪಡಿಸುವುದು. 

ಸಂಘದ ಉದ್ದೇಶ ಮತ್ತು ಗುರಿಯನ್ನು ಸಾಧಿಸಲು ಅಗತ್ಯವಿರುವ ಎಲ್ಲಾ ಚಟುವಟಿಕೆಗಳನ್ನು ಕೈಗೊಳ್ಳುವುದು . 
4 . ಎಂಜಿಎನ್‌ಆರ್‌ಇಜಿಎಸ್ ಯೋಜನೆಗಳ ಪರಿಶೋಧನಾ ನಿಯಮಗಳು, 2011ರ ಉಪಬಂಧಗಳನ್ನು ಕಾರ್ಯಗತಗೊಳಿಸಲು 

ಅಗತ್ಯವಿರುವ ಎಲ್ಲಾ ಚಟುವಟಿಕೆಗಳನ್ನು ಕೈಗೊಳ್ಳುವುದು. 
5. ವರ್ಷದ ಪ್ರಾರಂಭದಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಒಂದು ಸಾಮಾಜಿಕ 

ಪರಿಶೋಧನೆಯನ್ನು ನಡೆಸಲು ವಾರ್ಷಿಕ ವೇಳಾಪಟ್ಟಿಯನ್ನು ರೂಪಿಸುವುದು ಮತ್ತು ವೇಳಾಪಟ್ಟಿಯ ಒಂದು ಪ್ರತಿಯನ್ನು ಅಗತ್ಯ 

ಏರ್ಪಾಡುಗಳಿಗಾಗಿ ಎಲ್ಲಾ ಡಿಪಿಸಿಗಳಿಗೆ ಕಳುಹಿಸುವುದು . 
6 . ಇಡೀ ರಾಜ್ಯದಲ್ಲಿ ಎಮ್‌ಜಿಎನ್‌ಆರ್‌ಇಜಿಎಯ ಸಾಮಾಜಿಕ ಪರಿಶೋಧನೆಯ ಪ್ರತಿಯೊಂದು ವಿಷಯಗಳ ಉಸ್ತುವಾರಿ ಮತ್ತು 

ಜವಾಬ್ದಾರರಾಗಿರುವುದು . 
7 . ಸಿಬ್ಬಂದಿಯನ್ನು ನೇಮಿಸುವುದು, ಸಮಾಲೋಚನಾ ಕರಾರುಗಳನ್ನು ನೀಡುವುದು ಮತ್ತು ನಿರ್ದೇಶನಾಲಯದ ದಿನನಿತ್ಯದ 

ವ್ಯವಹಾರಗಳನ್ನು ನಿರ್ವಹಿಸಲು ಅಗತ್ಯವಿರುವ ವೆಚ್ಚಗಳನ್ನು ಭರಿಸುವುದು. 
8, ಕರಾರು ನಿಯಮಗಳು ಅಥವಾ ಅನ್ವಯಿಸಬಹುದಾದ ನಿಯಮಗಳ ಪ್ರಕಾರ, ಸಿಬ್ಬಂದಿಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವುದು. 
9. ಸಾಮಾಜಿಕ ಪರಿಶೋಧನೆಯಿಂದ ಪತ್ತೆಯಾದ ಅಂಶಗಳ ಆಧಾರದ ಮೇಲೆ ಅನುಸರಣ ಕ್ರಮವನ್ನು ಕೈಗೊಳ್ಳಲು 

ಜವಾಬ್ದಾರರಾಗಿರತಕ್ಕದ್ದು. 
10. ಸಾಮಾಜಿಕ ಪರಿಶೋಧನೆಗಳನ್ನು ನಡೆಸಲು ಸಂಪನ್ಮೂಲ ಆಧಾರವನ್ನು ಸೃಜಿಸುವುದು . 

ಸಾಮಾಜಿಕ ಪರಿಶೋಧನೆ ಕುರಿತು ಕೈಗೊಂಡ ಕ್ರಮವನ್ನು ಮೇಲ್ವಿಚಾರಣೆ ಮಾಡಲು ರಾಜ್ಯ ಉದ್ಯೋಗ ಪರಿಷತ್ತಿಗೆ ನೆರವು ನೀಡುವುದು 
ಮತ್ತು ರಾಜ್ಯ ವಿಧಾನಮಂಡಲದಲ್ಲಿ ಮಂಡಿಸುವ ವಾರ್ಷಿಕ ವರದಿಯಲ್ಲಿ ಕೈಗೊಂಡ ಕ್ರಮದ ವರದಿಯನ್ನು ಸೇರ್ಪಡೆ ಮಾಡಲು ವರದಿ 

ಸಿದ್ಧತೆ ಮಾಡುವುದು. 
12. ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕ( ಸಿಎಜಿ) - ಇವರಿಗೆ ರಾಜ್ಯ ಸರ್ಕಾರದಿಂದ ಸಲ್ಲಿಸುವ ಹಣಕಾಸು ವರ್ಷದ 

ಅವಧಿಯಲ್ಲಿ ನಡೆಸಿದ ಸಾಮಾಜಿಕ ಪರಿಶೋಧನೆಯಲ್ಲಿ ಪತ್ತೆಯಾದ ಅಂಶಗಳ ಸಾರಾಂಶವನ್ನು ಸಿದ್ಧಪಡಿಸುವುದು. 


2) ಜಂಟಿ ನಿರ್ದೇಶಕರು 

1. ನಿರ್ದೇಶಕರು ನಿರ್ವಹಿಸುವ ಕರ್ತವ್ಯಗಳಲ್ಲಿ ಸಹಾಯ ಮಾಡುವುದು . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೭೯೫ 


3) ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು. 
1. ನಿರ್ದೇಶಕರು/ ಜಂಟಿ ನಿರ್ದೇಶಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನೆರವು ನೀಡುವುದು. 

ಸಾಮಾಜಿಕ ಪರಿಶೋಧನೆಯ ಪ್ರತಿಯೊಂದು ಪ್ರಕ್ರಿಯೆಯೂ ಸಂಬಂಧಪಟ್ಟವರ ವ್ಯಾಪ್ತಿಯಲ್ಲಿ ನಡೆದ ಸಾಮಾಜಿಕ ಪರಿಶೋಧನೆಯಲ್ಲಿ 
ಪತ್ತೆಯಾದ ವಿವಾದಾಂಶಗಳ ಮೇಲೆ ಕ್ರಮಕೈಗೊಳ್ಳುವ ವ್ಯವಸ್ಥಾಪನೆಯ ತಪಶೀಲು ಪಟ್ಟಿಯನ್ನು ಅಭಿವೃದ್ಧಿಪಡಿಸುವ ಸಾಮಾಜಿಕ 

ಪರಿಶೋಧನೆಯ ಪ್ರತಿಯೊಂದು ಪ್ರಕ್ರಿಯೆಯ ಉಸ್ತುವಾರಿ ಮಾಡಲು ಜವಾಬ್ದಾರರಾಗಿರುವರು. 
3. ಜಿಲ್ಲಾ ಮತ್ತು ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಗಳು ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವುದನ್ನು ಮೇಲ್ವಿಚಾರಣೆ 

ಮಾಡುವುದು. 

ಅವರಿಗೆ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ವರದಿಗಳನ್ನು ಸಿದ್ಧಪಡಿಸುವುದು ಹಾಗೂ ಸಲ್ಲಿಸುವುದು. 
5. ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳುಂಟಾದ ಸಂದರ್ಭದಲ್ಲಿ ಆ ಬಗ್ಗೆ 

ವರದಿ ಮಾಡುವುದು ಮತ್ತು ತನಿಖೆಗಳನ್ನು ನಡೆಸುವುದು. 

ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ವಿವಿಧ ವಿಷಯಗಳ ಬಗ್ಗೆ ಅಧಿಕಾರಿಗಳನ್ನು ಸಂಪರ್ಕಿಸುವುದು . 
7. ಸಂಬಂಧಪಟ್ಟ ಪ್ರದೇಶಗಳ ಆರ್ಥಿಕ ವರ್ಷದ ಅವಧಿಯಲ್ಲಿ ನಡೆಸಲಾದ ಸಾಮಾಜಿಕ ಪರಿಶೋಧನೆಯಲ್ಲಿ ಪತ್ತೆ ಮಾಡಿರುವುದರ 

ಸಾರಾಂಶವನ್ನು ಸಿದ್ಧಪಡಿಸುವುದು. 
ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಕೈಗೊಂಡ ಕ್ರಮವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಂಬಂಧಪಟ್ಟ ಪ್ರದೇಶಗಳ ಸಾಮಾಜಿಕ 

ಪರಿಶೋಧನಾ ವರದಿಯನ್ನು ಸಿದ್ಧಪಡಿಸುವುದು. 
9. ಆಡಳಿತಾತ್ಮಕ ಪ್ರಕಾರ್ಯಗಳಿಗೆ ಸಂಬಂಧಪಟ್ಟ ಇತರೆ ಯಾವುದಾದರೂ ಸಮಂಜಸವಾದ ಕ್ರಮ ಕೈಗೊಳ್ಳುವುದು. 


4) ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. 

1. ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ನಿರ್ವಹಿಸುವ ಕರ್ತವ್ಯಗಳಲ್ಲಿ ಸಹಾಯ ಮಾಡುವುದು. 
2 . ಹಂಚಿಕೆ ಮಾಡಲಾದ ಜಿಲ್ಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಗಳಿಗೆ ಅನುಕೂಲ ಮಾಡಿಕೊಡುವುದು ಮತ್ತು ಸಾಮಾಜಿಕ ಪರಿಶೋಧನೆ 

ನಡೆಸುವುದು. 
ಸಾಮಾಜಿಕ ಪರಿಶೋಧನೆಯ ಪ್ರತಿಯೊಂದು ಪ್ರಕ್ರಿಯೆಯೂ ಸಂಬಂಧಪಟ್ಟವರ ವ್ಯಾಪ್ತಿಯಲ್ಲಿ ನಡೆದ ಸಾಮಾಜಿಕ ಪರಿಶೋಧನೆಯಲ್ಲಿ 
ಪತ್ತೆಯಾದ ವಿವಾದಾಂಶಗಳ ಮೇಲೆ ಕ್ರಮಕೈಗೊಳ್ಳುವ ವ್ಯವಸ್ಥಾಪನೆಯ ತಪಶೀಲು ಪಟ್ಟಿಯನ್ನು ಅಭಿವೃದ್ಧಿಪಡಿಸುವ ಸಾಮಾಜಿಕ 

ಪರಿಶೋಧನೆಯ ಪ್ರತಿಯೊಂದು ಪ್ರಕ್ರಿಯೆಯ ಉಸ್ತುವಾರಿ ಮಾಡಲು ಜವಾಬ್ದಾರರಾಗಿರುವರು. 
4. ಹಂಚಿಕೆ ಮಾಡಲಾದ ಜಿಲ್ಲೆಗಳಲ್ಲಿ ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯನಿರ್ವಹಿಸುವುದನ್ನು ಮೇಲ್ವಿಚಾರಣೆ ಮಾಡುವುದು. 
5. ಸಂಬಂಧಪಟ್ಟ ಜಿಲ್ಲೆಯ ಆರ್ಥಿಕ ವರ್ಷದ ಅವಧಿಯಲ್ಲಿ ನಡೆಸಲಾದ ಸಾಮಾಜಿಕ ಪರಿಶೋಧನೆಗಳ ನಿರ್ಣಯಗಳ ಸಾರಾಂಶವನ್ನು 

ಸಿದ್ಧಪಡಿಸುವುದು . 
6. ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಕೈಗೊಂಡ ಕ್ರಮವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಂಬಂಧಪಟ್ಟ ಜಿಲ್ಲೆಗೆ 

ಸಂಬಂಧಿಸಿದಂತೆ ಕೈಗೊಂಡ ಕ್ರಮದ ವರದಿಯನ್ನು ಸಿದ್ಧಪಡಿಸುವುದು . 
7. ಹಂಚಿಕೆ ಮಾಡಲಾದ ಜಿಲ್ಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆ ಕುರಿತ ವರದಿಗಳನ್ನು ಸಿದ್ಧಪಡಿಸುವುದು ಮತ್ತು ಸಲ್ಲಿಸುವುದು. 
8. ಕ್ರಮಕೈಗೊಂಡ ವರದಿಯೊಂದಿಗೆ ಸಾರ್ವಜನಿಕ ಮಾಹಿತಿ ಕೋಶದಲ್ಲಿ ಪ್ರಕಟಿಸುವುದು . 
9 . ಮೇಲಧಿಕಾರಿಗಳು ವಹಿಸುವ ಇತರೆ ಯಾವುದಾದರೂ ಆಡಳಿತಾತ್ಮಕ ಜವಾಬ್ದಾರಿಗಳು . 


5) ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಗಳು . 

1. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯು ನಿರ್ವಹಿಸುವ ಕರ್ತವ್ಯಗಳಲ್ಲಿ ಸಹಾಯ ಮಾಡುವುದು. 
2. ಗ್ರಾಮ ಮಟ್ಟದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 

ಖಾತರಿ ಯೋಜನೆಯ ಬಗ್ಗೆ ಅರಿವು ಮೂಡಿಸುವುದು ಸೇರಿದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆಗೆ ಅನುಕೂಲ 
ಮಾಡಿಕೊಡುವುದು ಮತ್ತು ನಡೆಸುವುದು. 
ಗ್ರಾಮಸಭೆಯಲ್ಲಿ ಮತ್ತು ಸಾರ್ವಜನಿಕ ವಿಚಾರಣೆಗಳಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ಣಯಗಳನ್ನು ಮಂಡಿಸಲು ಅನುಕೂಲ 

ಮಾಡಿಕೊಡುವುದು . 
4. ಸಾಮಾಜಿಕ ಪರಿಶೋಧನಾ ವರದಿಗಳನ್ನು ಬರೆಯುವುದು ಮತ್ತು ಸಾಮಾಜಿಕ ಪರಿಶೋಧನೆಯಲ್ಲಿ ಪತ್ತೆಯಾದ ಅಂಶಗಳ ಮೇಲೆ 

ಅನುಸರಣಾ ಕ್ರಮ ಕೈಗೊಳ್ಳುವುದನ್ನು ಖಚಿತ ಪಡಿಸುವುದು. 


೭೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ 


ಸಾರ. 


5 . ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುವುದು ಮತ್ತು ಅವರ ವರದಿಗಳನ್ನು 

ಕ್ರೋಡೀಕರಿಸುವುದು ಹಾಗೂ ಅವುಗಳನ್ನು ಗ್ರಾಮಸಭೆಯ ಮುಂದೆ ಮಂಡಿಸುವುದು. 
6 . ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿಗೆ ಉತ್ತೇಜಿಸುವುದು. 
7. ಸಂಬಂಧಪಟ್ಟ ತಾಲ್ಲೂಕಿನಲ್ಲಿ ಆರ್ಥಿಕ ವರ್ಷದ ಅವಧಿಯಲ್ಲಿ ನಡೆಸಿದ ಸಾಮಾಜಿಕ ಪರಿಶೋಧನಾ ವರದಿಗಳ ಸಾರಾಂಶವನ್ನು 

ಸಿದ್ಧಪಡಿಸುವುದು. 
8. ಸಾಮಾಜಿಕ ಪರಿಶೋಧನೆಯ ಮೇಲಿನ ಕ್ರಮಗಳನ್ನು ವ್ಯವಸ್ಥಾಪಿಸುವುದು ಮತ್ತು ಸಂಬಂಧಪಟ್ಟ ತಾಲ್ಲೂಕಿಗೆ ಸಂಬಂಧಿಸಿದಂತೆ 

ಕ್ರಮಕೈಗೊಂಡ ವರದಿಯನ್ನು ಸಿದ್ಧಪಡಿಸುವುದು. 
9. ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಗೆ ಆಗಮಿಸುವಂತೆ ಜನರನ್ನು ಸಜ್ಜುಗೊಳಿಸುವುದು. 
10. ಮೇಲಧಿಕಾರಿಗಳು ವಹಿಸಬಹುದಾದ ಇತರೆ ಯಾವುದಾದರೂ ಆಡಳಿತಾತ್ಮಕ ಜವಾಬ್ದಾರಿಗಳು . 


6) ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳು. 
1. ಗ್ರಾಮಮಟ್ಟದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕುರಿತ ಅರಿವು ಮೂಡಿಸಲು 

ಘೋಷಣೆಗಳು , ಹಾಡುಗಳು ಇತ್ಯಾದಿಯನ್ನು ಬಳಸಿ, ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಾಗಿ, ವೇತನ ಅಪೇಕ್ಷಿಸುವ ಕೆಲಸಗಾರರನ್ನು 
ಹಾಗೂ ಗ್ರಾಮ ಸಮುದಾಯವನ್ನು ಸಜ್ಜುಗೊಳಿಸುವುದು. 


ಕಾ 


2. ಪ್ರಾಥಮಿಕ ಫಲಾನುಭವಿಗಳೊಂದಿಗೆ ಈ ಕೆಳಕಂಡಂತೆ ತಪಾಸಣೆ ಮಾಡುವುದು. 
ಎ) ಸಂಬಂಧಪಟ್ಟ ಹಾಜರಿ ಪಟ್ಟಿಯಲ್ಲಿ ನಮೂದಾದ ಕೂಲಿಕಾರರನ್ನು ಸಂಪರ್ಕಿಸಿ ನಿರ್ದಿಷ್ಟಪಡಿಸಲಾದ ಕಾಲಾವಧಿಯಲ್ಲಿ 

ನಮೂದಾದ ಹಾಜರಿಗಳು ಹಾಗೂ ಸಂದಾಯಗಳು ಮತ್ತು ಮಜೂರಿಗಳನ್ನು ಪರಿಶೀಲಿಸುವುದು . 
ಬಿ) ಕೆಲಸದ ಸ್ಥಳ ಮತ್ತು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಮಾಣವನ್ನು ತಿಳಿಯುವುದು ಅಲ್ಲದೆ ಮಾಡಲಾದ ಕಾರ್ಯದ 

ಗುಣಮಟ್ಟವನ್ನೂ ಸಹ ಪರಿಶೀಲಿಸತಕ್ಕದ್ದು. 
ಸಿ) ಅನುಷ್ಠಾನವಾದ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಲು ನಗದುಪುಸ್ತಕ, ಬ್ಯಾಂಕ್ ವಿವರಣಪಟ್ಟಿ ಹಾಗೂ ಇತರ 

ಹಣಕಾಸು ದಾಖಲಾತಿ ಪುಸ್ತಕವನ್ನು ಪರಿಶೀಲಿಸುವುದು . 
ಡಿ) ಸಂಗ್ರಹಣೆ ಅಂದಾಜು ಮತ್ತು ರೂಪಿಸಿದ ಪ್ರಕ್ರಿಯೆ ಪ್ರಕಾರ ಸಾಮಾಗ್ರಿಗಳ ಸಂಗ್ರಹಣೆಯನ್ನು ಮತ್ತು ಕಾರ್ಮಿಕರ ಹಕ್ಕುಗಳು ಮತ್ತು 

ಅರ್ಹತೆಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನು ಆರ್ಥಿಕವಾಗಿ ಪೂರೈಸಲಾಗಿದೆಯೇ ಹಾಗೂ ನಿಧಿಗಳನ್ನು ಸೂಕ್ತವಾಗಿ ಬಳಕೆ 
ಮಾಡಲಾಗಿದೆಯೇ ಎಂಬುದನ್ನು ಪರೀಕ್ಷಿಸಲು ಅಂಥ ಸಂಗ್ರಹಣೆಗಳಿಗೆ ಬಳಸಲಾದ ಸರಕುಪಟ್ಟಿ, ಬಿಲ್‌ಗಳು, ವೋಚರ್‌ಗಳು ಮತ್ತು 
ಇತರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವುದು. 


ಇ) ಅನುಷ್ಠಾನ ಏಜೆನ್ಸಿಯಿಂದ ಮಾಡಲಾದ ಯಾವುದೇ ಇತರೆ ಸಂದಾಯಗಳು 

ಸಾಕ್ಷ್ಯವನ್ನು ಸಂಗ್ರಹಿಸುವುದು ಮತ್ತು ಸಾಮಾಜಿಕ ಪರಿಶೋಧನೆಯ ಪ್ರಪತ್ರವನ್ನು ಭರ್ತಿ ಮಾಡುವುದು. 
ಗ್ರಾಮಸಭೆಯಲ್ಲಿ ಸಾಮಾಜಿಕ ಪರಿಶೋಧನೆಯ ನಿರ್ಣಯವನ್ನು ಮಂಡಿಸುವುದು. 


ಕಾರ್ಮಿಕರಿಗೆ ಅಧಿನಿಯಮದ ಅಡಿಯಲ್ಲಿ ಅವರ ಹಕ್ಕುಗಳು ಮತ್ತು ಅರ್ಹತೆಗಳ ಬಗ್ಗೆ ಅರಿವು ಮೂಡಿಸುವುದು. 


7) ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕಾರ್ಯಕ್ರಮ ಸಮನ್ವಯ ಅಧಿಕಾರಿ ಮತ್ತು ಪದನಿಮಿತ್ತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಪಾತ್ರ ಹಾಗೂ 

ಹೊಣೆಗಾರಿಕೆ : 
1. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ನಿರ್ದೇಶಕರಿಂದ ಸಾಮಾಜಿಕ ಪರಿಶೋಧನೆ ನಡೆಸಲು 

ವಾರ್ಷಿಕ ವೇಳಾಪಟ್ಟಿಯನ್ನು ಸ್ವೀಕರಿಸಿದ ಮೇಲೆ ಪ್ರತಿ ತಿಂಗಳು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಟ ಒಂದು ಸಾಮಾಜಿಕ 

ಪರಿಶೋಧನೆಯನ್ನು ನಡೆಸಲು ಅಗತ್ಯ ಏರ್ಪಾಡುಗಳನ್ನು ಮಾಡುವುದು . 
2. ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಯು( ಡಿಪಿಸಿ) ಗ್ರಾಮಸಭೆಯಲ್ಲಿ ಹಾಜರಾಗತಕ್ಕದ್ದು ಅಥವಾ ಗ್ರಾಮಸಭೆಯು ಸುಗಮವಾಗಿ 

ನಡೆಯುವುದಕ್ಕಾಗಿ ಸಮಾನಾಂತರ ಅಧಿಕಾರಿಯನ್ನು ನಾಮನಿರ್ದೇಶನ ಮಾಡತಕ್ಕದ್ದು. 
ಸಾಮಾಜಿಕ ಪರಿಶೋಧನೆ ನಡೆಸುವುದಕ್ಕಾಗಿ ಅನುಷ್ಠಾನ ಏಜೆನ್ಸಿಗಳು ಕಾರ್ಯಕ್ರಮ ಅಧಿಕಾರಿಗಳ ಮುಖಾಂತರ ಎಲ್ಲಾ ದಾಖಲೆಗಳನ್ನು 

ಸಾಮಾಜಿಕ ಪರಿಶೋಧನಾಧಿಕಾರಿಗಳಿಗೆ ಒದಗಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. 
4 . ಸಾಮಾಜಿಕ ಪರಿಶೋಧನಾ ವರದಿಯ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 
5. ದುರುಪಯೋಗವಾದ ಅಥವಾ ಅನುಚಿತವಾಗಿ ಬಳಕೆಯಾದ ಮೊತ್ತವನ್ನು ವಸೂಲು ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಹಾಗೂ 

ಆ ರೀತಿಯಲ್ಲಿ ವಸೂಲು ಮಾಡಿದ ಮೊತ್ತಕ್ಕೆ ರಸೀದಿಗಳು ಅಥವಾ ಸ್ವೀಕೃತಿಯನ್ನು ನೀಡುವುದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೭೯೭ 


6. ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯು ಅವಧಿಯಲ್ಲಿ ವಸೂಲು ಮಾಡಲಾದ ಮೊತ್ತಗಳಿಗೆ ಪ್ರತ್ಯೇಕ ಲೆಕ್ಕವನ್ನು ಇಡುವುದು. 
7. ಸಾಮಾಜಿಕ ಪರಿಶೋಧನೆಯ ಸುಗಮವಾಗಿ ನಡೆಯಲು ಅನುಕೂಲ ಮಾಡಿಕೊಡುವುದು. 

ಸಾಮಾಜಿಕ ಪರಿಶೋಧನೆ ಕುರಿತು ಕೈಗೊಂಡ ಕ್ರಮದ ವರದಿಯನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. 
9. ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವುದಕ್ಕಾಗಿ ಎಲ್ಲಾ ದಾಖಲೆಗಳನ್ನು ಅನುಷ್ಟಾನ ಏಜೆನ್ಸಿಗಳು ಕಾರ್ಯಕ್ರಮ ಅಧಿಕಾರಿ ಮೂಲಕ 

ಸಂಪನ್ಮೂಲ ವ್ಯಕ್ತಿಗಳಿಗೆ ಒದಗಿಸಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 
10. ಅಧಿನಿಯಮದ ಮೇರೆಗೆ ಯೋಜನೆಗಳಿಗಾಗಿ ಮೀಸಲಾದ ಮೊತ್ತವನ್ನು ದುರ್ಬಳಕೆ ಮಾಡಿದ ಅಥವಾ ದುರುಪಯೋಗ ಮಾಡಿದ 

ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮವನ್ನು (ಕ್ರಿಮಿನಲ್ ಮೊಕದ್ದಮೆ /ಸಿವಿಲ್ ಮೊಕದ್ದಮೆ ಅಥವಾ ಸೇವೆಯನ್ನು ಕೊನೆಗೊಳಿಸುವುದು 

ಸೇರಿದಂತೆ) ಕೈಗೊಳ್ಳಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 
11. ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಕೈಗೊಂಡ ಕ್ರಮವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಂಬಂಧಪಟ್ಟ ಜಿಲ್ಲೆಯ ಕೈಗೊಂಡ 

ಕ್ರಮದ ವರದಿಯನ್ನು ಸಿದ್ಧಪಡಿಸುವುದು . 
12 . ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ /ಸಾರ್ವಜನಿಕ ವಿಚಾರಣೆಯ ಅಧ್ಯಕ್ಷತೆಯನ್ನು ವಹಿಸುವ ಅಧಿಕಾರಿಯನ್ನು ಅಧಿಸೂಚಿಸುವುದು. 


8) ಕಾರ್ಯಕ್ರಮ ಅಧಿಕಾರಿ ಮತ್ತು ಪದನಿಮಿತ್ತ ಕಾರ್ಯನಿರ್ವಾಹಕ ಅಧಿಕಾರಿ, 


1. ಕಾರ್ಯಕ್ರಮ ಅಧಿಕಾರಿಯು ಉದ್ಯೋಗ ಚೀಟಿ ರಿಜಿಸ್ಟರು, ಉದ್ಯೋಗ ರಿಜಿಸ್ಟರು, ಕಾಮಗಾರಿ ರಿಜಿಸ್ಟರು, ಗ್ರಾಮಸಭೆ ನಿರ್ಣಯ, 

ಮಂಜೂರಾತಿಗಳ ಪ್ರತಿಗಳು ( ಆಡಳಿತಾತ್ಮಕ ಅಥವಾ ತಾಂತ್ರಿಕ ಅಥವಾ ಹಣಕಾಸು), ಕಾಮಗಾರಿ ಅಂದಾಜುಗಳು, ಕಾಮಗಾರಿ ಆರಂಭದ 
ಆದೇಶ ನೀಡಿದ ಹಾಜರಿ ಪಟ್ಟಿ ಹಾಗೂ ರಸೀದಿ ಪುಸ್ತಕ, ಮಜೂರಿ ಸಂದಾಯದ ಪುಸ್ತಕ ಮತ್ತು ಆದೇಶ, ಸಾಮಾಗ್ರಿಗಳು ಬಿಲ್‌ಗಳು 
ಮತ್ತು ವೋಚರ್‌ಗಳು ( ಪ್ರತಿಯೊಂದು ಕಾಮಗಾರಿಗೆ) ಕಾಮಗಾರಿ ಅಳತೆ ಪುಸ್ತಕಗಳು, ಆಸ್ತಿ, ಪುಸ್ತಕ, ಹಿಂದಿನ ಸಾಮಾಜಿಕ 
ಲೆಕ್ಕಪರಿಶೋಧನೆಗಳ ಮೇಲೆ ಕೈಗೊಂಡ ಕ್ರಮದ ವರದಿಗಳು , ಕುಂದುಕೊರತೆಗಳು ಅಥವಾ ದೂರುಗಳ ರಿಜಿಸರುಗಳಂತಹ ಎಲ್ಲಾ 
ಅನುಷ್ಟಾನ ಏಜೆನ್ಸಿಗಳ ಎಲ್ಲಾ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳು ಮತ್ತು ಲೆಕ್ಕಪರಿಶೋಧನಾ ಘಟಕವು ಸಾಮಾಜಿಕ ಲೆಕ್ಕಪರಿಶೋಧನಾ 
ಪ್ರಕ್ರಿಯೆಯನ್ನು ನಡೆಸಲು ಅಗತ್ಯವಿರುವಂಥ ಯಾವುದೇ ಇತರ ದಸ್ತಾವೇಜುಗಳು ಅಗತ್ಯ ನಮೂನೆಗಳಲ್ಲಿ ಸೂಕ್ತವಾಗಿ 
ತಾಳೆ ಹೊಂದುತ್ತವೆಯೇ ಮತ್ತು ಅವುಗಳನ್ನು ಛಾಯಾ ಪ್ರತಿಯೊಂದಿಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವ ಗ್ರಾಮಸಭೆಯು 
ನಿಗದಿತ ಸಭೆಯ ದಿನಾಂಕಕ್ಕೆ ಕನಿಷ್ಟ ಹದಿನೈದು ದಿನಗಳು ಮುಂಚಿತವಾಗಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲು 
ಅನುಕೂಲವಾಗುವಂತೆ ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ನೀಡಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 


2 . ಸಂಬಂಧಪಟ್ಟ ತಾಲ್ಲೂಕಿನ ಆರ್ಥಿಕ ವರ್ಷದ ಅವಧಿಯಲ್ಲಿ ನಡೆಸಲಾದ ಸಾಮಾಜಿಕ ಪರಿಶೋಧನಾ ನಿರ್ಣಯಗಳ ಸಾರಾಂಶವನ್ನು 

ಸಿದ್ಧಪಡಿಸುವುದು. 
3. ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಕೈಗೊಂಡ ಕ್ರಮವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಂಬಂಧಪಟ್ಟ ತಾಲ್ಲೂಕಿನ ಕೈಗೊಂಡ 

ಕ್ರಮದ ಬಗ್ಗೆ ವರದಿಗಳನ್ನು ಸಿದ್ಧಪಡಿಸುವುದು. 


4 . ಪರಿಶೋಧನಾ ವರದಿಯ ಬಗ್ಗೆ ತಿದ್ದುಪಡಿ ಕ್ರಮವನ್ನು ಕೈಗೊಳ್ಳಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 
9) ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ/ಕಾರ್ಯದರ್ಶಿಯ ಪಾತ್ರ ಮತ್ತು ಜವಾಬ್ದಾರಿ (ಇವರು ಅನುಷ್ಟಾನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವರು) 
1. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು, ಉದ್ಯೋಗ ಚೀಟಿ ರಿಜಿಸ್ಟರು, ಉದ್ಯೋಗ ರಿಜಿಸ್ಟರು, ಕಾಮಗಾರಿ ರಿಜಿಸ್ಟರು, ಗ್ರಾಮಸಭೆಯ 

ನಿರ್ಣಯ , ಮಂಜೂರಾತಿಯ ಪ್ರತಿಗಳು ( ಆಡಳಿತಾತ್ಮಕ ಅಥವಾ ತಾಂತ್ರಿಕ ಹಣಕಾಸು) ಕಾಮಗಾರಿ ಅಂದಾಜುಗಳು, ಕಾಮಗಾರಿ 
ಆರಂಭದ ಆದೇಶ, ನೀಡಿದ ಹಾಜರಿ ಪಟ್ಟಿ ಮತ್ತು ರಸೀದಿ ರಿಜಿಸ್ಟರು, ಮಜೂರಿ ಸಂದಾಯದ ಪುಸ್ತಕ ಮತ್ತು ಆದೇಶ, ಸಾಮಾಗ್ರಿಗಳು 
ಬಿಲ್ಲುಗಳು ಮತ್ತು ವೋಚರುಗಳು ( ಪ್ರತಿಯೊಂದು ಕಾಮಗಾರಿಗೆ) ಕಾಮಗಾರಿ ಅಳತೆ ಪುಸ್ತಕ, ಆಸ್ತಿ ಪುಸ್ತಕ, ಹಿಂದಿನ ಸಾಮಾಜಿಕ 
ಪರಿಶೋಧನೆಗಳ ಮೇಲೆ ಕೈಗೊಂಡ ಕ್ರಮದ ವರದಿಗಳು, ಕುಂದುಕೊರತೆಗಳು ಅಥವಾ ದೂರುಗಳ ರಿಜಿಸ್ಟರುಗಳಂತಹ ಎಲ್ಲ ಅನುಷ್ಠಾನ 
ಏಜೆನ್ಸಿಗಳ ಎಲ್ಲಾ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳು ಮತ್ತು ಲೆಕ್ಕಪರಿಶೋಧನಾ ಘಟಕವು ಸಾಮಾಜಿಕ ಪರಿಶೋಧನಾ 
ಪ್ರಕ್ರಿಯೆಯನ್ನು ನಡೆಸಲು ಅಗತ್ಯವಿರುವಂಥ ಯಾವುದೇ ಇತರ ದಸ್ತಾವೇಜುಗಳು ಅಗತ್ಯ ನಮೂನೆಗಳಲ್ಲಿ ಸೂಕ್ತವಾಗಿ ತಾಳೆ 
ಹೊಂದುತ್ತವೆಯೇ ಮತ್ತು ಅವುಗಳನ್ನು ಛಾಯಾಪ್ರತಿಯೊಂದಿಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವ ಗ್ರಾಮಸಭೆಯು ನಿಗದಿತ 
ಸಭೆಯ ದಿನಾಂಕಕ್ಕೆ ಕನಿಷ್ಟ ಹದಿನೈದು ದಿನಗಳು ಮುಂಚಿತವಾಗಿಯೇ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲು 

ಅನುಕುಲವಾಗುವಂತೆ ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ನೀಡಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 
2 . ಗ್ರಾಮ ಪಂಚಾಯಿತಿಯ ಆರ್ಥಿಕ ವರ್ಷಾವಧಿಯಲ್ಲಿ ನಡೆಸಲಾದ ಪರಿಶೋಧನೆಯಲ್ಲಿ ಪತ್ತೆಯಾದ ಅಂಶಗಳ ಸಾರಾಂಶಗಳನ್ನು 

ಸಿದ್ಧಪಡಿಸುವುದು. 
3. ಗ್ರಾಮ ಪಂಚಾಯಿತಿಯು ಕೈಗೊಂಡ ಕ್ರಮದ ವರದಿಯನ್ನು ಸಿದ್ಧಪಡಿಸುವುದು. 


೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


4. ಸಾಮಾಜಿಕ ಪರಿಶೋಧನಾ ವರದಿಯ ಆಧಾರದ ಮೇಲೆ ತಿದ್ದುಪಡಿ ಕ್ರಮಗಳನ್ನು ಕೈಗೊಳ್ಳುವುದು. 

ಲೆಕ್ಕಪರಿಶೋಧನೆಯು ಸುಲಭವಾಗಿ ನಡೆಯಲು ಸೂಕ್ತ ವಾತಾವರಣ ನಿರ್ಮಿಸುವುದು . 
ಸಾಮಾಜಿಕ ಪರಿಶೋಧನೆ ಮತ್ತು ಸಾರ್ವಜನಿಕ ವಿಚಾರಣೆಯ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ/ಕಾರ್ಯದರ್ಶಿಯು 
ಉಪಸ್ಥಿತರಿರಲು ಬದ್ಧರಾಗಿರುವುದು 
ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯಲ್ಲಿ ಕಾರ್ಮಿಕರ ಪೂರ್ಣ ಪ್ರಮಾಣದಲ್ಲಿ ಮುಕ್ತವಾಗಿ ಮತ್ತು ನ್ಯಾಯಯುತ ಭಾಗವಹಿಸುವಿಕೆ 
ಯನ್ನು ಖಚಿತಪಡಿಸುವುದು . 


10) ಸರ್ಕಾರೇತರ ಸಂಸ್ಥೆಗಳ ಪಾತ್ರ : 

1. ನಿರ್ದೇಶನಾಲಯವು, ಈ ಕೆಳಕಂಡ ವಿಷಯಗಳ ಮೇಲೆ ಸರ್ಕಾರೇತರ ಸಂಸ್ಥೆಗಳು ತೊಡಗುವಿಕೆಯ ಸಾಧ್ಯತೆಗಳನ್ನು ಪರಿಶೀಲಿಸುವುದು: 
ಎ) ಸಾಮರ್ಥ್ಯಭಿವೃದ್ಧಿ. 
ಬಿ) ಗ್ರಾಮಸಭೆ ಮತ್ತು ಸಾರ್ವಜನಿಕ ವಿಚಾರಣೆಗಳು ನಡೆಯಲು ಅನುಕೂಲ ಮಾಡಿಕೊಡುವುದು. 
ಸಿ) ಸ್ವತಂತ್ರ್ಯ ಪರಿವೀಕ್ಷಕರಾಗಿ ನಿರ್ವಹಿಸುವುದು . 
ಡಿ) ಫಲಾನುಭವಿಗಳ ತರಬೇತಿಯ ಅಗತ್ಯತೆಯನ್ನು ಗುರುತಿಸುವುದು. 
ಇ) ಪ್ರಚಾರ. 
2 ) ಸರ್ಕಾರೇತರ ಸಂಸ್ಥೆಗಳನ್ನು ತೊಡಗಿಸಿಕೊಳ್ಳಲು ಅವುಗಳನ್ನು ಗುರುತಿಸುವಲ್ಲಿ ನಿರ್ದೇಶನಾಲಯವು ಸಾಮಾನ್ಯ ಮಾರ್ಗಸೂಚಿಗಳನ್ನು 

ಹೊರತರತಕ್ಕದ್ದು. 


IV . 


ಸಾಮಾಜಿಕ ಪರಿಶೋಧನೆಯ ಅವಧಿ: 


ಅಧಿನಿಯಮದ ಅಡಿಯಲ್ಲಿ ತೆಗೆದುಕೊಂಡ ಕಾಮಗಾರಿಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಟ ಆರು ತಿಂಗಳಿಗೊಮ್ಮೆ ಈ 
ನಿಯಮಗಳ ಮೇರೆಗೆ ನಿಗದಿಪಡಿಸಿದ ರೀತಿಯಲ್ಲಿ ನಿರ್ವಹಿಸಲು ಸಾಮಾಜಿಕ ಪರಿಶೋಧನೆಯು ಅನುಕೂಲ ಮಾಡಿಕೊಡುತ್ತದೆ. 


1) ಏಪ್ರಿಲ್‌ನಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್‌ವರೆಗೆ ಇದ್ದಂಥ ಅವಧಿಗಾಗಿ ಆ ಆರ್ಥಿಕ ವರ್ಷದ ಅವಧಿಯಲ್ಲಿ ಭರಿಸಿದ ವೆಚ್ಚವು 

ಅಕ್ಟೋಬರ್‌ನಿಂದ ಪ್ರಾರಂಭಗೊಂಡು ಮಾರ್ಚ್ವರೆಗಿನ ಅವಧಿಯಲ್ಲಿ ನಡೆಸುವ ಸಾಮಾಜಿಕ ಪರಿಶೋಧನೆಗೆ ಒಳಪಡತಕ್ಕದ್ದು. 


2) ಅಕ್ಟೋಬರ್‌ನಿಂದ ಪ್ರಾರಂಭಗೊಂಡು ಮಾರ್ಚ್‌ವರೆಗೆ ಇದ್ದಂಥ ಅವಧಿಗಾಗಿ ಆ ಆರ್ಥಿಕ ವರ್ಷದಲ್ಲಿ ಭರಿಸಿದ ವೆಚ್ಚವು ಏಪ್ರಿಲ್‌ನಿಂದ 

ಪ್ರಾರಂಭಗೊಂಡು ಸೆಪ್ಟೆಂಬರ್‌ವರೆಗಿನ ಅವಧಿಯಲ್ಲಿ ನಡೆಸುವ ಸಾಮಾಜಿಕ ಲೆಕ್ಕಪರಿಶೋಧನೆಗೆ ಒಳಪಡತಕ್ಕದ್ದು. 
3) ತದನುಸಾರವಾಗಿ, ನಿರ್ದೇಶಕರು, ಆರ್ಥಿಕ ವರ್ಷದ ಆರಂಭದಲ್ಲಿಯೇ ಸಾಮಾಜಿಕ ಪರಿಶೋಧನೆ ವಾರ್ಷಿಕ ವೇಳಾ ಪಟ್ಟಿ 

ಸಿದ್ಧಪಡಿಸುವುದು . 


ಸಾಮಾಜಿಕ ಪರಿಶೋಧನಾ ಸೌಲಭ್ಯ : 


ಸಾಮಾಜಿಕ ಪರಿಶೋಧನಾ ಘಟಕವು ಈ ಮುಂದಿನವುಗಳಿಗೆ ಜವಾಬ್ದಾರವಾಗಿರುತ್ತದೆ. ಅವು ಯಾವುವೆಂದರೆ : 


ಎ) ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವುದಕ್ಕಾಗಿ ಗ್ರಾಮಸಭೆಗಳು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಮತ್ತು ಈ ಉದ್ದೇಶಕ್ಕಾಗಿ ಗ್ರಾಮ , 

ಕ್ಷೇತ್ರ, ಜಿಲ್ಲೆ ಮತ್ತು ರಾಜ್ಯಮಟ್ಟದಲ್ಲಿ ಜನರ ಹಕ್ಕುಗಳಿಗಾಗಿ ಹೋರಾಡುವ ಅನುಭವ ಮತ್ತು ಜ್ಞಾನವಿರುವಂಥ ಮುಖ್ಯ ಮಧ್ಯಸ್ಥಗಾರರು 
ಮತ್ತು ಇತರೆ ನಾಗರಿಕ ಸಂಘ ಸಂಸ್ಥೆಗಳಿಂದ ತೆಗೆದುಕೊಂಡಂತ ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸುವುದು, ತರಬೇತಿ 
ನೀಡುವುದು ಮತ್ತು ನಿಯೋಜಿಸುವುದು. 


ಬಿ) ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಾಗಿ ಸಾಮಾಜಿಕ ಪರಿಶೋಧನಾ ವರದಿಯ ನಮೂನೆಗಳು , ಸಂಪನ್ಮೂಲ ಸಾಮಗ್ರಿ, 

ಮಾರ್ಗಸೂಚಿಗಳು ಮತ್ತು ಕೈಪಿಡಿಗಳನ್ನು ಸಿದ್ಧಪಡಿಸುವುದು. 
ಸಿ) ಅಧಿನಿಯಮದ ಅಡಿಯಲ್ಲಿ ಕಾರ್ಮಿಕರಿಗೆ ಅವರ ಹಕ್ಕುಗಳು ಮತ್ತು ಅರ್ಹತೆಗಳ ಬಗ್ಗೆ ಅರಿವನ್ನು ಮೂಡಿಸುವುದು. 
ಡಿ) ಪ್ರಾಥಮಿಕ ಫಲಾನುಭವಿಗಳೊಂದಿಗೆ ಕಾಮಗಾರಿ ಸ್ಥಳಗಳು ಮತ್ತು ದಾಖಲೆಗಳನ್ನು ಪರಿಶೀಲಿಸಲು ಸಹಕರಿಸುವುದು. 
ಇ) ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಗಳಲ್ಲಿ ಸಾಮಾಜಿಕ ಪರಿಶೋಧನಾ ವರದಿಗಳನ್ನು ಓದುವುದು, ಯುಕ್ತ ಚರ್ಚೆಯನಂತರ 

ತೀರ್ಮಾನ ತೆಗೆದುಕೊಳ್ಳುವುದು ಮತ್ತೆ ಸುಗಮವಾಗಿ ಗ್ರಾಮ ಸಭೆ ನಡೆಯಲು ಅನುವು ಮಾಡುವುದು. 


ಎಫ್ ) ಸಾಮಾಜಿಕ ಪರಿಶೋಧನಾ ವರದಿಗಳನ್ನು ಕ್ರಮಕೈಗೊಂಡ ವರದಿಯೊಂದಿಗೆ ಸಾರ್ವಜನಿಕ ಮಾಹಿತಿ ಕೋಶದಲ್ಲಿ ಪ್ರಕಟಿಸುವುದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೭೯೯ 


VI. 


ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವ ಪ್ರಕ್ರಿಯೆಗಳು: 


1 ) . 


ಹಾ 


ಸಾಮಾಜಿಕ ಪರಿಶೋಧನಾ ಘಟಕವು ವರ್ಷದ ಪ್ರಾರಂಭದಲ್ಲಿ ಪ್ರತಿ ಆರು ತಿಂಗಳುಗಳಿಗೊಮ್ಮೆ ಪ್ರತಿಯೊಂದು ಗ್ರಾಮ 
ಪಂಚಾಯಿತಿಗಳಲ್ಲಿ ಕನಿಷ್ಟ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲು ವಾರ್ಷಿಕ ವೇಳಾಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು ಮತ್ತು 
ವೇಳಾಪಟ್ಟಿಯ ಒಂದು ಪ್ರತಿಯನ್ನು ಸೂಕ್ತ ಏರ್ಪಾಡುಗಳನ್ನು ಮಾಡಲು ಎಲ್ಲಾ ಜಿಲ್ಲಾ ಕಾರ್ಯಕ್ರಮ ಸಮನ್ವಯಗಾರರಿಗೆ 

ಕಳುಹಿಸತಕ್ಕದ್ದು. 
2) ಸಾಮಾಜಿಕ ಪರಿಶೋಧನಾ ಘಟಕವು ನಿಯೋಜಿಸಿದ ಸಂಪನ್ಮೂಲ ವ್ಯಕ್ತಿಗಳು, ಈ ಯೋಜನೆಯ ಪ್ರಾಥಮಿಕ ಫಲಾನುಭವಿಗಳೊಂದಿಗೆ 

ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆ ನಡೆಸಲು ಅನುಕೂಲ ಮಾಡಿಕೊಡುವುದಕ್ಕಾಗಿ ಈ ಮುಂದಿನವುಗಳನ್ನು ಪರಿಶೀಲಿಸತಕ್ಕದ್ದು. 
1) ಹಾಜರಿಪಟ್ಟಿಯಲ್ಲಿ ಹೆಸರುಗಳು ನಮೂದಾಗಿರುವ ಮಜೂರಿ ಕೋರುವವರನ್ನು ಸಂಪರ್ಕಿಸುವುದರ ಮೂಲಕ ನಿರ್ದಿಷ್ಟ 

ಕಾಲಾವಧಿಯಲ್ಲಿ ಮಾಡಿದ ಹಾಜರಿಪಟ್ಟಿ ನಮೂದು ಮತ್ತು ಸಂದಾಯಗಳು : 
ii) ಕಾಮಗಾರಿಯ ಸ್ಥಳ ಮತ್ತು ದಾಖಲೆಗಳ ಆಧಾರದ ಮೇಲೆ ಗುಣಮಟ್ಟ ನಿರ್ಧರಣೆ ಮತ್ತು ಮಾಡಲಾದ ಕಾಮಗಾರಿಗಳ 

ಗುಣಮಟ್ಟ; 
i) ಹಣಕಾಸು ವರದಿಯ ನೈಜತೆ ಮತ್ತು ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸಿದಂಥ ನಗದು ಪುಸ್ತಕ, ಬ್ಯಾಂಕು ವಿವರಣ ಪಟ್ಟಿ ಮತ್ತು 

ಇತರೆ ಹಣಕಾಸು ದಾಖಲೆಗಳು . 
iv) ಸಂಗ್ರಹಣೆ ಅಂದಾಜು ಮತ್ತು ರೂಪಿಸಿದ ಪ್ರಕ್ರಿಯೆ ಪ್ರಕಾರ ಸಂಗ್ರಹಣೆಗಳನ್ನು ಮತ್ತು ಅವುಗಳ ಆರ್ಥಿಕವಾಗಿ ಸೂಕ್ತವಾಗಿವೆಯೇ 

ಎಂಬುದನ್ನು ಪರೀಕ್ಷಿಸಲು ಸಾಮಗ್ರಿಗಳ ಸಂಗ್ರಹಣೆಗಾಗಿ ಬಳಸಲಾದ ಸರಕು ಪಟ್ಟಿಗಳು, ಬಿಲ್ಲುಗಳು , ವೋಚರುಗಳು ಮತ್ತು ಇತರೆ 

ಸಂಬಂಧಿತ ದಾಖಲೆಗಳು: 
v) ಈ ಯೋಜನೆಯ ನಿಧಿಗಳಿಂದ ಅನುಷ್ಠಾನ ಏಜೆನ್ಸಿಗಳು ಮಾಡಿದಂಥ ಯಾವುದೇ ಇತರೆ ಸಂದಾಯಗಳು. 
3) ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಕಾರ್ಯಕ್ರಮ ಅಧಿಕಾರಿಗಳು ಗ್ರಾಮ ಸಭೆ ನಡೆಸುವ ಸಾಮಾಜಿಕ ಪರಿಶೋಧನೆಯನ್ನು ಕಾರ್ಮಿಕರು 

ಮತ್ತು ಗ್ರಾಮ ಸಮುದಾಯಗಳಿಗೆ ತಿಳಿಸುವುದು ಮತ್ತು ಅವರು ಪೂರ್ಣವಾಗಿ ಭಾಗಿಯಾಗುವುದನ್ನು ಖಚಿತಪಡಿಸುವುದು . 
4) ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಹಿಡಿದ ಅಂಶಗಳ ಪರಿಶೀಲನೆ ವರದಿಗಳ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಗಳ 

ಪುನರ್ವಿಮರ್ಶೆ, ಕಾರ್ಮಿಕರ ಹಕ್ಕುಗಳು ಮತ್ತು ಅರ್ಹತೆಗಳ ಈಡೇರಿಕೆ, ನಿಧಿಗಳ ಸೂಕ್ತ ಬಳಕೆ ಬಗ್ಗೆ ಸಾಮಾಜಿಕ ಪರಿಶೋಧನಾ 

ಪ್ರಕ್ರಿಯೆಯನ್ನು ನಡೆಸಲು ಒಂದು ಗ್ರಾಮಸಭೆಯನ್ನು ನಡೆಸುವುದು. 
5) ಮಾಹಿತಿಗಳನ್ನು ಸಂಗ್ರಹಿಸುವುದು ಮತ್ತು ನಿಗದಿಪಡಿಸಲಾದ ನಮೂನೆಯಲ್ಲಿ ಸಿದ್ಧಪಡಿಸಿದ ಮಾಹಿತಿಗಳನ್ನು ಓದುವುದು. 


VII. 


ಗ್ರಾಮಸಭೆಯ ಸಾಮಾಜಿಕ ಪರಿಶೋಧನೆ: 


ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆಯು 6 ದಿನಗಳ ಕಾಲ ನಡೆಯುತ್ತದೆ. 


ಒಂದನೇ ದಿನ 


ಎರಡನೇ ದಿನ 


: ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಗಳಿಂದ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ. 
: ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳು ಮನೆಯಿಂದ ಮನೆಗೆ ಸಮೀಕ್ಷೆಯನ್ನು ನಡೆಸುವುದು ಮತ್ತು 
ಉದ್ಯೋಗ ಚೀಟಿಯ ಪ್ರಕಾರ ವಿವರಗಳು ಮತ್ತು ಸಂದಾಯವನ್ನು ಪರಿಶೀಲಿಸುವುದು ಮತ್ತು ಇತರೆ 

ಮಾಹಿತಿಯನ್ನು ಸಂಗ್ರಹಿಸುವುದು. 
: ವಾಸ್ತವಾಗಿ ಕಾಮಗಾರಿಗಳ ಪರಿವೀಕ್ಷಣೆ ಮತ್ತು ಗುಣಮಟ್ಟ ವೀಕ್ಷಣೆ ಮತ್ತು ಕಾಮಗಾರಿ ಸ್ಥಳದಲ್ಲಿನ 

ಸೌಕರ್ಯಗಳನ್ನು ಗಮನಿಸುವುದು . 
: ವರದಿಯನ್ನು ತಯಾರಿಸುವುದು. 


ಮೂರು ಮತ್ತು ನಾಲ್ಕನೇ ದಿನ 


ಐದನೇ ದಿನ 


ಆರನೇ ದಿನ 


: ಗ್ರಾಮ ಸಭೆ ಮತ್ತು ಸಾರ್ವಜನಿಕ ವಿಚಾರಣೆ . 


> ಸಾಮಾಜಿಕ ಪರಿಶೋಧನೆಯ ಅಂತ್ಯದಲ್ಲಿ ಸಾಮಾಜಿಕ ಪರಿಶೋಧನೆಯಲ್ಲಿ ಪತ್ತೆಯಾದ ಅಂಶಗಳ ಚರ್ಚೆಗಾಗಿ ಗ್ರಾಮಸಭೆಯಲ್ಲಿ 

ಮಂಡಿಸುವುದು. ಗ್ರಾಮಸಭೆಯಲ್ಲಿ ಸಾರ್ವಜನಿಕ ವಿಚಾರಣೆಗಳನ್ನು ನಡೆಸತಕ್ಕದ್ದು. 
ಗ್ರಾಮ ಸಭೆಯ ಪ್ರಕ್ರಿಯೆಯನ್ನು ವೀಡಿಯೋ ಮೂಲಕ ಚಿತ್ರೀಕರಣ ಮಾಡುವುದು. 


೮೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


> ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯು, ಕೆಪಿಆರ್ ಅಧಿನಿಯಮ , 1993ರ ಮೇರೆಗೆ ಪರಿಭಾಷಿಸಿದಂತ, ಗ್ರಾಮಸಭೆಗಿಂತ 

ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಮತ್ತು ಆ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿ ಅಧಿಸೂಚಿಸಿದ 
ಅಧಿಕಾರಿಯು ವಹಿಸತಕ್ಕದ್ದು . ಆದರೆ ಅದೇ ಅಧಿಕಾರಿಯನ್ನು ಅದೇ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಮುಂದಿನ ಸಾಮಾಜಿಕ 

ಪರಿಶೋಧನೆಯ ಗ್ರಾಮ ಸಭೆಗೆ ಅಧ್ಯಕ್ಷತೆ ವಹಿಸುವಂತೆ ನಿಯೋಜಿಸತಕ್ಕದ್ದಲ್ಲ. 
> ಅಧ್ಯಕ್ಷತೆ ವಹಿಸುವ ವ್ಯಕ್ತಿಯು, ಮೇಲ್ನೋಟಕ್ಕೆ ಕಂಡುಬರುವ ಮೋಸ / ದುರುಪಯೋಗದ ಪ್ರಕರಣಗಳನ್ನು ಗ್ರಾಮ ಸಭೆಯ 

ಒಪ್ಪಿಗೆಯೊಂದಿಗೆ ಓಂಬುಡ್ಸ್‌ಮೆನ್‌ಗೆ ವಹಿಸಬಹುದು. ಓಂಬುಡ್ಸ್‌ಮೆನ್‌ರವರು ನಿಯಮಾನುಸಾರ ಪ್ರಕರಣಗಳನ್ನು ಇತ್ಯರ್ಥ/ ವಿಲೆ 
ಮಾಡತಕ್ಕದ್ದು. 


VIII. ಸಾಮಾಜಿಕ ಪರಿಶೋಧನೆಗೆ ಸಂಬಂಧಿಸಿದಂತೆ ಕೆಲವು ವ್ಯಕ್ತಿಗಳ ಹೊಣೆ. 


1) ಕಾರ್ಯಕ್ರಮ ಅಧಿಕಾರಿಯು, ಉದ್ಯೋಗ ಚೀಟಿ ರಿಜಿಸ್ಟರ್‌, ಉದ್ಯೋಗ ರಿಜಿಸ್ಟರು, ಕಾಮಗಾರಿ ರಿಜಿಸ್ಟರು, ಗ್ರಾಮಸಭೆ ನಿರ್ಣಯ, 

ಮಂಜೂರಾತಿಯ ಪ್ರತಿಗಳು ( ಆಡಳಿತಾತ್ಮಕ ಅಥವಾ ತಾಂತ್ರಿಕ ಅಥವಾ ಹಣಕಾಸು), ಕಾಮಗಾರಿ ಅಂದಾಜುಗಳು , ಕಾಮಗಾರಿ 
ಆರಂಭದ ಆದೇಶ ನೀಡಿದ ಹಾಜರಿ ಪಟ್ಟಿ ಮತ್ತು ಸ್ವೀಕೃತಿ ಪುಸ್ತಕ , ಮಜೂರಿ ಸಂದಾಯದ ಪುಸ್ತಕ ಮತ್ತು ಆದೇಶ, ಸಾಮಗ್ರಿಗಳು 
ಬಿಲ್ಲುಗಳು ಮತ್ತು ವೋಚರುಗಳು ( ಪ್ರತಿ ಕಾಮಗಾರಿಗಾಗಿ) ಕಾಮಗಾರಿ ಅಳತೆ ಪುಸ್ತಕಗಳು ( ಪ್ರತಿ ಕಾಮಗಾರಿಗಾಗಿ), ಆಸ್ತಿ ಪುಸ್ತಕ, 
ಹಿಂದಿನ ಸಾಮಾಜಿಕ ಪರಿಶೋಧನೆಗಳ ಮೇಲೆ ಕೈಗೊಂಡ ಕ್ರಮದ ವರದಿ, ಕುಂದುಕೊರತೆ ಅಥವಾ ದೂರುಗಳ ರಿಜಿಸ್ಟರುಗಳಂತಹ 
ಎಲ್ಲಾ ಅನುಷ್ಠಾನ ಏಜೆನ್ಸಿಗಳ ಎಲ್ಲಾ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳು ಮತ್ತು ಪರಿಶೋಧನಾ ಘಟಕವು ಸಾಮಾಜಿಕ ಪರಿಶೋಧನಾ 
ಪ್ರಕ್ರಿಯೆಯನ್ನು ನಡೆಸಲು ಅಗತ್ಯವಿರುವಂಥ ಯಾವುದೇ ಇತರೆ ದಸ್ತಾವೇಜುಗಳು ಅಗತ್ಯ ನಮೂನೆಗಳಲ್ಲಿ ಸೂಕ್ತವಾಗಿ ತಾಳೆ 
ಹೊಂದುತ್ತವೆಯೇ ಮತ್ತು ಅವುಗಳನ್ನು ಛಾಯಾ ಪ್ರತಿಗಳೊಂದಿಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವ ಗ್ರಾಮಸಭೆಯ ನಿಗದಿತ 
ಸಭೆಯ ದಿನಾಂಕಕ್ಕೆ ಕನಿಷ್ಠ ಹದಿನೈದು ದಿನಗಳು ಮುಂಚಿತವಾಗಿಯೇ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲು 
ಅನುಕೂಲವಾಗುವಂತೆ ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ನೀಡಲಾಗಿದೆಯೇ ಎಂಬುದನ್ನು ದೃಢಪಡಿಸುವುದು. 


2) (1)ನೇ ಉಪ- ಪ್ರಕರಣದಲ್ಲಿ ಉಲ್ಲೇಖಿಸಲಾದ ಮಾಹಿತಿಯು ಅದೇ ಸಮಯಕ್ಕೆ ಸಾರ್ವಜನಿಕರಿಗೆ ಲಭ್ಯವಾಗತಕ್ಕದ್ದು ಮತ್ತು 

ಛಾಯಾಪ್ರತಿಗಳು ನಾಮಮಾತ್ರ ವೆಚ್ಚಕ್ಕೆ ಲಭ್ಯವಾಗತಕ್ಕದ್ದು . 


3) ಪ್ರತಿ ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿ ಅಥವಾ ಅವರ ಪರವಾಗಿ ಯಾವುದೇ ಅಧಿಕಾರಿಯು 
ಎ. ಕಾರ್ಯಕ್ರಮ ಅಧಿಕಾರಿಯ ಮೂಲಕ ಅನುಷ್ಠಾನ ಏಜೆನ್ಸಿಗಳಿಂದ ಸಾಮಾಜಿಕ ಪರಿಶೋಧನೆ ನಡೆಸಲು ಎಲ್ಲಾ 

ದಾಖಲೆಗಳನ್ನು ಸಾಮಾಜಿಕ ಪರಿಶೋಧನಾ ಘಟಕಕ್ಕೆ ಒದಗಿಸಲಾಗಿದೆಯೇ ಎಂಬುದನ್ನು 

ಖಚಿತಪಡಿಸಿಕೊಳ್ಳತಕ್ಕದ್ದು . 
ಬಿ. ಸಾಮಾಜಿಕ ಪರಿಶೋಧನಾ ವರದಿಯ ಮೇಲೆ ಸರಿಯಾದ ಕ್ರಮ ತೆಗೆದುಕೊಳ್ಳಲಾಗಿದೆಯೇ ಎಂಬುದನ್ನು 

ಖಚಿತಪಡಿಸಿಕೊಳ್ಳತಕ್ಕದ್ದು. 
ಸಿ. ಹಣ ದುರುಪಯೋಗವಾದ ಅಥವಾ ಅನುಚಿತವಾಗಿ ಬಳಸಿದ ಮೊತ್ತವನ್ನು ವಸೂಲಿ ಮಾಡುವುದಕ್ಕೆ 

ಕ್ರಮಗಳನ್ನು ತೆಗೆದುಕೊಳ್ಳುವುದು ; ಮತ್ತು ಹಾಗೆ ವಸೂಲು ಮಾಡಲಾದ ಮೊತ್ತಕ್ಕಾಗಿ ಹಿಂಬರಹ ಅಥವಾ 

ಸ್ವೀಕೃತಿಯನ್ನು ನೀಡತಕ್ಕದ್ದು. 
ಡಿ. ದುರುಪಯೋಗವಾಗಿದೆ ಎಂದು ಕಂಡುಬಂದ ಮಜೂರಿಗಳನ್ನು ಅಂಥ ಮೊತ್ತವನ್ನು ವಸೂಲು ಮಾಡಿದ ಏಳು 

ದಿನಗಳ ಒಳಗೆ ಮಂಜೂರುಕೋರುವವರಿಗೆ ನೀಡತಕ್ಕದ್ದು. 
ಇ. ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳ ಅವಧಿಯಲ್ಲಿ ವಸೂಲಾದ ಮೊತ್ತಕ್ಕಾಗಿ ಪ್ರತ್ಯೇಕ ಖಾತೆಯನ್ನು 

ನಿರ್ವಹಿಸಬೇಕು. 
ಎಫ್ . ಈ ಅಧಿನಿಯಮದ ಮೇರೆಗೆ ಯೋಜನೆಗಳಿಗೆ ಮೀಸಲಿರಿಸಿದ ಮೊತ್ತವನ್ನು ದುರ್ಬಳಕೆ ಮಾಡಿದ ಅಥವಾ 

ದುರುಪಯೋಗ ಮಾಡಿದ ವ್ಯಕ್ತಿಗಳು ಅಥವಾ ಸಮೂಹಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳ 
ಲಾಗಿದೆಯೇ ಎಂಬುದನ್ನು ಖಚಿತಪಡಿಸತಕ್ಕದ್ದು ಕ್ರಿಮಿನಲ್ ಅಥವಾ ಸಿವಿಲ್ ವ್ಯವಹರಣೆಗಳನ್ನು ಕೈಗೊಳ್ಳುವುದು 
ಅಥವಾ ಸೇವೆಯಿಂದ ಬಿಡುಗಡೆಗೊಳಿಸುವುದು ಒಳಗೊಳ್ಳುತ್ತದೆ) . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೦೧ 


IX . 


ಸಾಮಾಜಿಕ ಪರಿಶೋಧನೆಯ ತದನಂತರದ ಪ್ರಕ್ರಿಯೆಗಳು 


ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಅಧಿನಿಯಮದ ಪ್ರಕರಣ ಸಂ . 14 (3) ( ಇ) ಮತ್ತು 15(5) ಡಿ ಪ್ರಕಾರ 
ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯ ನಿರ್ಣಯಗಳ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿ 
ಮತ್ತು ಕಾರ್ಯಕ್ರಮ ಅಧಿಕಾರಿಗಳು ಜವಾಬ್ದಾರರಾಗಿರುತ್ತಾರೆ. 
1) ತಾಲ್ಲೂಕು ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಎಂಐಎಸ್‌ನಲ್ಲಿ ಸಾಮಾಜಿಕ ಪರಿಶೋಧನಾ ವರದಿಗಳನ್ನು 

ತಹಲ್‌ವರೆಗೆ ಪರಿಷ್ಕರಿಸತಕ್ಕದ್ದು . 
ತಾಲ್ಲೂಕು ಸಂಪನ್ಮೂಲ ವ್ಯಕ್ತಿಯು ಸಾಮಾಜಿಕ ಪರಿಶೋಧನಾ ವರದಿಗಳನ್ನು ಕಾರ್ಯಕ್ರಮ ಅಧಿಕಾರಿ , ಜಿಲ್ಲಾ ಕಾರ್ಯಕ್ರಮ 

ಸಮನ್ವಯಾಧಿಕಾರಿಗಳು, ಜಿಲ್ಲಾ / ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಗೆ ಸಲ್ಲಿಸಬೇಕು. 
3) ಸಾಮಾಜಿಕ ಪರಿಶೋಧನೆಯ ಮೇಲೆ ಅನುಸರಣಾ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. 
4) ಕೈಗೊಂಡ ಕ್ರಮದ ವರದಿಯನ್ನು ಮುಂದಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಮಂಡಿಸತಕ್ಕದ್ದು. 

ನಿರ್ದೆಶನಾಲಯವು, ಗ್ರಾಮಸಭೆಯ ನಿರ್ಣಯಗಳು ಮತ್ತು ಪ್ರತಿಯೊಂದು ಗ್ರಾಮಸಭೆಯು ಸಾರ್ವಜನಿಕ ವಿಚಾರಣೆಯನ್ನು ನಿಗದಿತ 

ನಮೂನೆಯಲ್ಲಿ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸತಕ್ಕದ್ದು. 
6) ಸಂಬಂಧಪಟ್ಟ ಪ್ರಾಧಿಕಾರವು ಸಾಮಾಜಿಕ ಪರಿಶೋಧನೆಯ ವರದಿಗಳ ಮೇಲೆ ಕೈಗೊಂಡ ಕ್ರಮದ ವರದಿಯನ್ನು ಜಾಲತಾಣಕ್ಕೆ 
ಆರೋಹಣ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಾ 


ಡಾ . ಅಮಿತಾ ಪ್ರಸಾದ್ , 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಪಿ . ಆರ್ . 369 


FOREST, ECOLOGY AND ENVIRONMENT SECRETARIAT 


NOTIFICATION 


No. FEE 366 FNG 2010 , Bangalore, dated : 25 - 05- 2012 


The draft of the following rules further to amend the Karnataka Forest Department Services ( Recruitment) Rules, 2003 
which the Government of Karnataka proposes to make in exercise of the powers conferred by sub - section (1) of section 3 read with 
section 8 of the Karnataka State Civil Services Act , 1978 (Karnataka Act 14 of 1990 ) is hereby published as required by clause (a) of 
sub -section (2 ) of section 3 of the said Act for the information of persons likely to be affected thereby consideration after fifteen days 
from the date of its publication in the Official Gazette . 


Any objection or suggestion , which may be received by the State Government from any person , with respect to the said 
draft before the expiry of the period specified above will be considered by the State Government Objections and suggestions may 
be addressed to the Additional Chief Secretary to Government, Forest, Environment and Ecology Department, Room No. 448 , 4th 
floor, M .S. Building, Bangalore – 500 001. 


DRAFT RULES 


1. Title and commencement: (1) These rules may be called Karnataka Forest Department Services (Recruitment) 
(Amendment) Rules, 2012 . 


(2) They shall come into force on the date of their publication in the Official Gazette. 


2. Amendment of Schedule- ll: In the Schedule Il to the Karnataka Forest Department Services (Recruitment) Rules 
2003 , in SCHEDULE ||, - 


(1) For the entries relating to the category of post of “Assistant Conservator of Forest” at serial No. 8 , the following shall be 
substituted, namely : 


esog 


FASTE37 ODZIE , MOJST , ESBJA 2 , 9009 


2007 – Ya 


Category of post 


Method of recruitment 


Minimum qualification 


No. 


- 


(2 ) 


8 . 


Assistant 
Conservator of 
Forests 


(Old Scale ) 


(3 ) 
Seventy five percent by promotion from the For Promotion :- Must have put in a service of 
cadre of Range Forest Officer and twenty five not less than eight years in the cadre of Range 
percent by direct recruitment. From out of the Forest Officer. On promotion as Assistant 
twenty five percent direct recruitment quota , Conservator of Forests they have to undergo 
fifty percent shall be filled by the holders of promotion linked training for 6 weeks within one 
Bachelor of Science in Forestry and remaining year of service , failing which they will not be 
fifty percent shall be filled by the holders of confirmed as Assistant Conservator of Forests . 
Bachelor degree in science and Bachelor However this is subject to nomination to such 
degree in engineering. (as specified in column 
4 under the heading “For direct recruitment” in 
item (2 )] 


(14050 - 350 - 14400 
400 - 16800 - 450 
19500 -525 -22650 
600 -25050 ) 


course . 


(New Scale) 


( 28100 -700 -28800 
800 -33600 - 900 
39000 - 1050 - 45300 
1200 -50100) 


Method of Direct Recruitment.- The State For direct recruitment: 
Government shall notify to Karnataka Public 
Service Commission about the number of (1) For B . Sc . Forestry Graduates : Must be 
ACFs to be recruited in each occasion . The holder of a degree in Bachelor of Science in 
KPSC shall function as the Recruiting Forestry from a recognized university . 
Authority. 

(2 ) For Science and Engineering Graduates : 
( a ) The Method of recruitment shall be as | Must be holder of Bachelor of Science degree in 
follows: 

Agriculture or Horticulture or Veterinary Science 
There shall be a common preliminary 

or Bachelor of Science degree with two ormore 

of the following subjects namely , Mathematics, 
examination conducted by the Karnataka 

Physics, Chemistry , Zoology, Botany , Bio 
Public Service Commission consisting of the 
following papers . 

Chemistry , Micro -biology, Bio - Technology or a 

holder of Bachelor of Engineering degree in any 
(i) General Knowledge - 100 marks 
(ii) Aptitude Test - 100 marks 

recognized university . 


(3 ) The minimum marks obtained in these 
degree courses shall not be less than fifty 
percent of the maximum marks . 


Candidates qualified in the preliminary 
examination in the ratio of 1: 10 (Vacancy : 
Qualified candidates from preliminary exam ), 
based on the merit and reservation shall have 
to appear for the main examination consisting 
of the following papers . 


(4 ) Notwithstanding anything contained in rule 6 
of the Karnataka Civil Services (General 
Recruitment) Rules , 1977 , candidates must 
have attained the age of eighteen years on the 
date of notification and must not have attained 
the age of, 


Compulsory Papers : 
(i) Kannada - 100 Marks (Qualifying , with 
minimum 35 % ) 
(ii) English - 100 Marks (Qualifying, with 
minimum 35 % ) 


(i) Thirty five years in the case of persons 
belonging to the Scheduled Castes or 
Scheduled Tribes or Category -l of other 
Backward Classes ; 


(i) Forestry 
(ii) Forestry 


Optional papers: 
- Paper | 100 Marks 
- Paper II 100 Marks 


( ii) Thirty three years in the case of persons 
belonging to the Category - II (a) or Il (b ) or Ill(a ) 
or III (b ) of Other Backward Classes . 


or any two papers out of the following of 100 
marks each : 

(a ) Botany 
(b ) Zoology 


JOR - YO 


FASTEST ODZIE , WHIJJAT , WOJT 2 , 9009 


esoa 


SI. 
No . 


Category of post 


Method of recruitment 


Minimum qualification 


( 1) 


( 2 ) 


( 4 ) 


( iii) Thirty years in case of others on the date of 
notification . 


( 3) 
(c ) Mathematics 
(d) Chemistry 
(e ) Physics 
(f) Agriculture 
( g) Civil Engineering . 
(h ) Animal Husbandry 

Science 


Provided that in the case of a candidate who is 
an ex -servicemen , by three years plus the 
number of years of service rendered by him in 
the Armed forces of the union . 


& 


Veterinary 


(5 ) Physical standards : 


Option to select Forestry Paper | & || is 
restricted to B . Sc., (Forestry ) graduates only. 


the following physical 


(a) Must possess 
standards , namely : 


The syllabus for preliminary and main 
examination shall be as prescribed by 
Government from time to time. 


Chest 

Minimum 
Height Minimum Minimum 

expansion 
Exhalation 

on inhalation 
Male 163 cms 79 cms 5 cms 
Female 150 cms 1 74 cms 5 cms 


The KPSC shall prepare two separate main list 
of qualified candidate in the ratio of 1:5 
(vacancy : qualified ) in the order ofmerit based 
on the marks obtained in the written main 
examination subject to the orders in force 
relating to reservation of posts under various 
categories earmarked by the Government in 
this behalf. If the marks obtained by two or 
more candidates is equal, the order of merit 
shall be fixed on the basis of their age , the 
older in age being placed above the younger. 
One list shall be of candidates with B .Sc . 
Forestry and the other list shall be in respect of 
candidates other than B .Sc. Forestry . 


(b ) Must have the following standard of distant 
and near vision with or without glasses . 


Distant vision 


Better eye 

6 /6 mtrs. 


Worse eye 
6 /9 mtrs. 


or 


The qualified candidates shall be called for an 
interview separately by the KPSC . There shall 
be twenty marks for the interview . 
Physical Endurance and Medical Fitness 
Test : 


Near vision 
Better eye Worse eye 

0 /6 mtrs . or 0 /8 mtrs . 
Each eye must have full field vision . Colour 
blindness , squint or any morbid conditions of the 
eyes or lids or either eye shall be deemed to be 
disqualification . 
Hearing: 


Test: 


(1) Rinner s Test 
(2) Webber s Test 
(3 ) Tests for Vertigo 


All the candidates who have qualified for the 
interview shall also be subjected to Physical 
Endurance Test and medical fitness 
examination at the time of the interview . 
Out of the above list those candidates who 
qualify in the physical endurance and medical 
test will be finally selected based on the marks 
obtained in the qualifying examination and 
interview , separately under 50 % quota for 
B . Sc ., (Forestry) graduates, subject to the 
orders in force relating to reservation of posts 
under various categories earmarked by the 
Government in this behalf. If the marks 


Any defects observed during the tests 
(mentioned above) shall be a disqualification . 
(c ) The following shall be physical 
disqualifications, namely: 
Knock -knees 
Bow legs 
Flat feet 
Varicose Veins 


esos 


FASTE37 ODZIE , MOJST , ESBJA 2 , 9009 


2007 – Ya 


i 


Category of post 


Method of recruitment 


Minimum qualification 


2 


E 


( 2 ) 


( 3 ) 


(4 ) 
(6 ) Candidates must pass a physical endurance 
test consisting of a walk of 25 kms in case of 
male and 16 kms in case of female , to be 
completed in four hours . 


obtained by two or more candidates is equal, 
the order ofmerit shall be fixed on the basis of 
their age , the older in age being placed above 
the younger. This list will be called as 19 list. 
The candidates who are other than B .Sc. 
Forestry graduates shall be included in the 2nd 
list of candidates in the order ofmerit shall be 
prepared subject to the orders in force relating 
to reservation of posts under various 
catagories earmarked by the Government in 
this behalf. If the marks obtained by two or 
more candidates is equal, the order of merit 
shall be fixed on the basis of their age , the 
older in age being placed above the younger. 
This list will be called as 2nd list. 


A final select list equivalent to the number of 
vacancies notified posts shall be prepared 
based on the rank obtained from list 1 and 2 
and every second vacancy in direct recruitment 
being filled from the 2nd list. 


The selected candidates shall be appointed as 
ACF by Government on probation for three 
years and they shall be deputed for two years 
Diploma Course in Forestry in any of the SFS 
Training Colleges or any other Forest Training 
College recognized by the Govt. of India after 
executing a indemnity bond with two sureties 
to the satisfaction of the appointing authority 
that he shall serve the Department for a period 
of notless than 5 years failing which the cost 
of training course shall be reimbursed to 
Government. During the training period the 
candidates are eligible to draw the pay scale 
applicable to the post. 


On successful completion of the Diploma 
Course in Forestry they shall be put on the Job 
Training for 12 months. 


Notwithstanding anything contained under 
Rule 19 of the Karnataka Civil Services 
(General recruitment) Rules 1977 their period 
of probation shall be for a period of 3 years . 


Provided that if he fail to complete the forestry 
diploma training course or probationary period 
satisfactorily , they shall be discharged from 
service duly recovering the training cost . 


20180 - 800 


FASTEST ODZIE , WHILST , WOJT 2 , 9009 


cogs 


(2 ) For the entries relating to the category of post " Range Forest Officers”, at serial number 9 , the following shall be substituted , 
namely : 


9 . 


Range Forest Officer 


(Old Scale ) 


( 10800 - 300 -12300 
350 -14400 -400 
16800 -450 - 19500 
525 - 20025 ) 


(New Scale ) 


(21600-600 - 24600 
700 - 28800 -800 
33600 -900 -39000 
1050 - 40050 ) 


Fifty percent by promotion from the cadre of For promotion :- Must have put in a service of 
Deputy Range Forest Officers and fifty percent not less than eight years in the cadre of Deputy 
by direct recruitment. Out of the direct Range Forest officer. 
recruitment quota , seventy five percent shall 
be filled by the holders of degree in Bachelor 
of Science in Forestry and the remaining For direct recruitment: 
twenty five percent shall be filled by the 

(1) For B . Sc . Forestry Graduates : Must be 
holders of Bachelor degree in Science and 

holder of a Bachelor of Science in Forestry . 
Bachelor degree in Engineering. [as specified 
in column 4 under the heading " For direct (2 ) For Science Graduates and Engineering 
recruitment” in item (2 )]. 

Graduates :- Must be holder of Bachelor of 

Science degree in Forestry, Agriculture or 
The Principal Chief Conservator of Forests 

Horticulture or Veterinary Science or a holder of 
(PCCF) (Head of Forest Force) (hereinafter 

Bachelor of a Science degree with two or more 
referred to as Appointing Authority and 

of the following subjects namely , Mathematics, 
Recruiting Authority shall call for application in 

Physics, Chemistry, Zoology, Botany , Bio 
such form as may be notified by him from 

Chemistry, Micro -biology , Bio -Technology or a 
candidates who possesses the required 

holder of Bachelor of Engineering degree in any 
qualification and the Physical standard as 

recognized University . 
indicated in Column (4 ) in the Official Gazette 
and more than one news paper including 

(3 ) The minimum marks obtained in these 
one in the regional language having wide degree courses shall not be less than fifty 
circulation taking into consideration the percent of the maximum marks . 
number of vacancies in the Department and as 

(4 ) Notwithstanding anything contained in rule 6 
directed by the Government and the 

of the Karnataka Civil Services (General 
Government orders relating to reservation in 

Recruitment) Rules, 1977 , candidates must have 
force and duly notifying the number of 

attained the age of eighteen years on the date of 
vacancies to be filled separately from holders 

notification and must not have attained the age 
of the Bachelor of Science Degree in Forestry 

of, 
and the holders of Science Degree other than 
B .Sc. (Forestry ). 


(a ) The method of selection shall be as 
follows : 

(i) Thirty two years in the case of persons 
There shall be a common preliminary | 

belonging to the Scheduled Castes or 
examination conducted by the Principal Chief 

Scheduled Tribes or Category -1 of other 
Conservator of Forests (Head of Forest Force ) 

Backward Classes; 
consisting of the following papers . 

(ii) Thirty years in the case of a persons 
(i) General Knowledge - 100marks 

belonging to the Category - ll (a ) or (b ) or Ill(a ) 

or Ill (b ) of Other Backward Classes. 
( ii) Aptitude Test - 100 marks 

(iii) Twenty seven years in case of others on the 
Candidates qualified in the preliminary 

date of notification : 
examination in the ratio of 1: 10 (Vacancy : 
Qualified candidates in the preliminary exam ), 

Provided that in the case of a candidate who is 
based on the merit and reservation separately 

an ex-servicemen , by three years plus the 
from among the holders of the Bachelor of 

number of years of service rendered by him in 
Science Degree in Forestry and the holders of 

the Armed forces of the union . 
Science Degree other than Forestry shall have 
to appear for the main examination consisting 
of the following papers. 


eod 


FAST :37 ODZIE , TOUJO , ESJA 2 , 9009 


2007 – Ø 20 


Compulsory Papers : 


(i) Kannada - 100 Marks 

(Qualifying , with minimum 35 % ) 


(5 ) Must possess the following physical 
standards 

Chest 

Minimum 
HeightMinimum Minimum expansion 

Exhalation on 

inhalation 


(ii) English - 100 Marks 
(Qualifying, with minimum 35 % ) 


Optional Papers : 


Male 


163 cm 


79 cms 


5 cms 


(iii) Forestry 


- Paper | 100 Marks 


Female 


150 cm 


74 cms 


5 cms 


( iv ) Forestry 


- Paper II 100 Marks 


or 


Must have the following standard of distant and 
near vision with or without glasses . 


any two papers out of the following of 100 
marks each : 


Distant vision 


Better eye 


Worse eye 


( a ) Botany 


6 /6 mtrs. 


or 


6 /9 mtrs . 


(b) Zoology 


Near vision 


(c ) Mathematics 


Better eye 


Worse eye 


(d ) Chemistry 


0 /6 mtrs . 


or 


0 /8 mtrs . 


(e ) Physics 


(f) 


Agriculture 


Each eye must have full field vision . Colour 
blindness, squint or any morbid conditions of the 
eyes or lids or either eye shall be deemed to be 
disqualification . 


(g ) Civil Engineering. 
Option to select Forestry Paper | & || is 
restricted to B .Sc., (Forestry ) graduates only. 


Hearing Test: 


(1) Rinner s Test 


The syllabus for preliminary and main 
examination shall be as prescribed by PCCF 
from time to time. 


(2 ) Webber s Test 


( 3) Tests for Vertigo 


Any defects observed during the tests 
(mentioned above) shall be a disqualification . 


The following shall be physical dis - qualifications . 


Knock -knees 


Bow legs 


Flat feet 


The Recruiting Authority shall prepare list of 
qualified candidate in the ratio of 1 :2 (vacancy 
: qualified ) in the order of merit separately from 
among the holders of the Bachelor of Science 
Degree in Forestry and the holders of Science 
Degree other than Forestry based on the 
marks obtained in the written main 
examination and also the marks obtained in 
General Knowledge and aptitude papers of the 
preliminary examination , subject to the orders 
in force relating to reservation of posts under 
various categories earmarked by the 
Government in this behalf. If the marks 
obtained by two or more candidates is equal, 
the order of merit shall be fixed on the basis of 
their age, the older in age being placed above 
the younger. These qualified candidates in the 
ratio of 1: 2 as above will be subjected to 
physical endurance Test and medical fitness 
examination . 


Varicose Veins 


(6 ) Candidates must pass a physical endurance 
test consisting of a walk of 25 kms in case of a 
male and 16 kms in case of a female , to be 
completed in four hours . 


2007 – 


20 


FASTEST ODZIE , NDIJST , WOJT 2 , 9009 


eS02 


Out of the above two separate list those 
candidates who qualify in the physical 
endurance and medical test will be finally 
selected based on the marks obtained in the 
qualifying examination , separately under 75 % 
quota for B .Sc ., (Forestry) graduates, subject 
to the orders in force relating to reservation of 
posts under various categories earmarked by 
the Government in this behalf . If the marks 
obtained by two or more candidates is equal, 
the order of merit shallbe fixed on the basis of 
their age, the older in age being placed above 
the younger . This list will be called as 1st list . 


A further list of candidates in order of merit 
under 25 % quota from the separate list of 
candidates other than B .Sc ., Forestry 
candidates shall be prepared subject to the 
orders in force relating to reservation of posts 
under various categories earmarked by the 
Government in this behalf. If the marks 
obtained by two or more candidates is equal, 
the order of merit shall be fixed on the basis of 
their age , the older in age being placed above 
the younger. This list will be called as 2nd list. 


A final select list equivalent to the number of 
vacancies notified shall be prepared based on 
the rank obtained from list 1 and 2 and every 
third vacancy in direct recruitmentbeing filled 
from the 2nd list. 


The selected candidates shall be appointed as 
Range Forest Officer (RFO ) on probation for 
three years by the appointing authority and 
they shall be deputed for Rangers Training 
Course in a Rangers Training College or 
Forestry College recognized by the 
Government of India , after executing a 
indemnity bond with two sureties to the 
satisfaction of appointing authority thathe shall 
serve the Department for a period of not less 
than 5 years failing which the cost of training 
course shall be reimbursed to Government. 


On successful completion of the said Rangers 
Training Course , they shall be put on the job 
training for 6 months. In the remaining part of 
1 year probationary period they shall serve as 
RFO independently. If they fail to complete 
the training course or probationary period 
satisfactorily , they shall be discharged from 
service by recovering the training cost from 
them as per the indemnity bond executed by 
them before deputing for training . During the 


esoes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೭, ೨೦೧೨ 


2007 – Ya 


period of training they shall be eligible for the 
salary applicable to the post. 


Notwithstanding anything contained under 
Rule 19 of the Karnataka Civil Services 
(General Recruitment) Rules, 1977 , their 
period of Probation shall be for a period of 3 


years . 


(3) for the entries relating to the category of post “ Foresters” at serial number 13 , the following shall be substituted , namely : 


13 . 


Deputy Range 
Forest Officer 


For Promotion :- (1) Must have put in a service 
of not less than eight years in the cadre of 
Forest Guard . 


(Old Scale ) 


(6250 - 125 -6500 
150-7100 -175 -7800 
200-8600 - 225 - 9500 
250 -10500 - 300 
12000 ) 


Fifty percent by direct recruitment and fifty 
percent by promotion from the cadre of 
Forest Guards. From out of the fifty percent 
direct recruitment quota fifty percent of the 
post shallbe filled by the holders of Bachelor 
of Science in Forestry and the remaining fifty 
percent shall be filled by the holders of 
Bachelor degree in Science other than B . Sc ., 
Forestry Degree [ as detailed in column 4 
under the heading " For direct recruitment" in 
item (2)]. 


Provided that if the persons who have put in not 
less than eight years of service as Forest 
Guards are not available a person who has put 
in a service of not less than five years may be 
considered for promotion . 


(2) Must have passed SSLC or possess 
equivalent qualification : 


(New Scale ) 


Provided that this shall not be applicable to 
Forest Guards who were recruited prior to 1977 . 


For direct recruitment 


( 12500- 250 -13000 
300 - 14200 - 350 
15600 -400 - 17200 
450 - 19000 -500 
21000 -600 -24000 ) 


( 1) For B . Sc ., Forestry Graduates : Must be 
holder of a Bachelor of Science in Forestry from 
a recognized university . 


(2 ) For Science Graduates : Must be a holder of 
Bachelor of Science degree with two or more of 
the following subjects Physics, Chemistry , 
Mathematics, Botany, Zoology, Geology , Micro 
Biology, Bio Technology , Bio Chemistry . 


Method of Direct Recruitment:- The 
Principal Chief Conservator of Forests 
(hereinafter referred to as the Recruiting 
Authority ) taking into consideration the number 
of vacancies in the Circle and as directed by 
the State Government and the orders relating 
to reservation in force , shall notify the number 
of vacancies to be filled up in the circle under 
50 % quota from Science degree in B .Sc., 
Forestry candidates and 50 % quota from the 
Science Degree holders other than Forestry as 
specified in column 4 . He shall call for 
applications in such form as may be notified by 
him from candidates who possess the required 
qualification and the physical standard as 
indicated in the column (4 ) in the official 
Gazette and in more than one news paper 
including one in the regional language having 
wide circulation . After the receipt of the 
applications from the eligible candidates the 
Recruiting Authority shall invite the candidates 
for physical endurance test in the ratio of 1:20 
(Vacancy : Candidate) purely on the basis of 
the merit separately among the candidates 
possessing Science Degree in B .Sc., Forestry 
and those other than B . Sc ., Forestry as 
specified in Column 4 prepared on the basis of 
the marks obtained in the qualifying 
examination & reservation . Thereafter 
measure the physical standards and shall 


(3) Notwithstanding anything contained in rule 6 
of the Karnataka Civil Services (General 
Recruitment) Rules, 1977 , candidates must have 
attained the age of eighteen years and must 
have not attained the age of: 


(i) thirty years in the case of Scheduled Castes 
or Scheduled Tribes or Category -l of other 
Backward Classes ; 


(ii) twenty eight in the case of persons belonging 
to any of the Categories of- 11 (a ) or ll (b ) or III (a ) 
or 111(b ) of Other Backward Classes. 


(iii) twenty five years in the case of others on the 
date of notification : 


Provided that in the case of Forest Motivators of 
the department, forty three years in respect of 


2007 – 


20 


FASTEIE ODZIE , WHIJJAT , 2 , 9009 


೮೦೯ 


conduct physical endurance test. A separate 
list of candidates who are successful in 
Physical endurance test list and Physical 
Standard shall be prepared in respect of 
candidates belonging to Degree in B . Sc ., 
Forestry and those other than B .Sc ., Forestry 
as prescribed. 


persons belonging to Scheduled Castes , 
Scheduled Tribes and Category -l of other 
Backward Classes , forty one years in respect of 
persons belong to other backward classes by 
Category - Il (a) or ll(b ) or Ill(a ) or Ill (b ) of other 
Backward Classes and thirty eight years for 
others : 


The Written Aptitude Test (objective type ) of Provided further that the Forest Motivators must 
the standard of Bachelor of Science degree have worked for a minimum of five years with 
including B . Sc ., (Forestry ) shall be conducted fixed honorarium and must continue to serve as 
separately for the list of candidates belonging such on the date of notification : 
to Science Degree in Forestry and the Science 

Provided that in the case of a candidate who is 
Degree other than B . Sc., Forestry by the 

an ex -servicemen , by three years plus the 
Recruiting Authority . Further, the Recruiting 

number of years of service rendered by him in 
Authority shall prepare separate list of eligible 

the Armed forces of the union . 
candidates in the order ofmerit determined on 
the basis ofmarks obtained in B. Sc ., (Forestry ) (4 ) Must possess the following physical 
and in the Science degree candidates other standards namely : 
than B . Sc ., Forestry and the marks secured in 

Chest 
the Aptitude Test and also the orders in force 
relating to reservation of posts under various 

Minimum 
Height Minimum 

Minimum 
categories earmarked by Government in this 

expansion 

Exhalation 
behalf . If the percentage of total marks 

on inhalation 
obtained by two ormore candidates are equal, 
the order of merit shall be fixed on the basis of 

79 cms 

5 cms 
their age , the older in age being placed above 

cms 
the younger. From the above two list a select 

150 
list shall be published equal to the number of Female 

74 cms 

5 cms 

cms 
vacancies notified in each circle from the list of 
candidates selected under Degree in B .Sc., | Must have the following standard of distant and 
Forestry and those Science Degree near vision with or without glasses. 
candidates other than B .Sc., Forestry and 

Distant vision 
every third vacancy in direct recruitment being 
filled from the candidates other than B .Sc., Better eye 

Worse eye 
Forestry . The list so prepared shall be 

6 /6 mtrs . or 6 / 9 mtrs . 
published in the official Gazette by the 
Recruiting Authority. 

Near vision 


163 


Aele 


Male 


The candidates whose names are included in Better eye 

Worse eye 
the list prepared and published by the 

0 /6 mtrs . or 0/8 mtrs . 
Recruiting Authority , shall be appointed by the 
Chief Conservator of Forests/ Conservator of Each eye must have full field vision . Colour 
Forests of the concerned circle herein referred | blindness, squint or any morbid conditions of the 
to as appointing authority on probation for a eyes or lids or either eye shall be deemed to be 
period of two years after satisfying the disqualification . 
suitability for appointment in all respects . 

Hearing Test: 
On appointment as Deputy Range Forest 

( 1) Rinner s Test 
Officer every candidate shall execute an 
indemnity bond with two sureties to the 

(2)Webber s Test 
satisfaction of the Appointing Authority that he 

( 3) Tests for Vertigo 
shall serve the department for a period of not 
less than five years , failing which the cost of Any defects observed during the tests 
twelve months Deputy Range Forest officer (mentioned above) shall be a disqualification . 


esno 


FAST :37 ODZIE , TOUJO , ESJA 2 , 9009 


2007 – 


Following shall be physical dis -qualifications . 


Knock -knees 


Bow legs 


Flat feet 


Varicose Veins 


training course shall be reimbursed to the 
Government. The candidates shall be sent for 
twelve months Foresters Training Course. If 
the candidate fails to complete the training 
course within the period specified he shall be 
given one more chance to complete the 
training / examinations , at the cost of the 
candidate. If he is unable to complete the 
training / examinations in second chance he 
shall be liable to be discharged from service 
and the training cost shall be recovered from 
him as per the bond so executed . If the 
candidate fails to complete the probationary 
period satisfactorily he shall be discharged 
from the service by recovering training cost 
from him as per the indemnity bond so 
executed. 


(5 ) Candidatesmust pass a physical endurance 
test consisting of a walk of 25 kms in case of a 
male and 16 kms in case of a female , to be 
completed in four hours . 


Notwithstanding anything contained in rule 5 
of the Karnataka Govt. Servant ( Seniority ) 
Rules , 1957, the interse seniority among the 
candidates selected in the above selection 
shall be determined on the basis of marks 
obtained in the selection examination and the 
marks obtained in the training in the ratio of 
75 : 25 respectively. 


(4 ) for the entries relating to the category of post “ Forest Guards " at serial number 14 , the following shallbe substituted , namely : 


14 . 


Forest Guards 


For direct recruitment. 


Seventy five percent by direct recruitment and 
twenty five percent by promotion from the 
cadre of ForestWatcher. 


(Old Scale) 


(1) Must have passed || PUC or possess 
equivalent qualification on the date of 
notification . 


Method of Direct Recruitment. 


(5800 - 100 -6000 
125 -6500 - 150 -7100 
175 -7800 -200 -8600 
225 - 9500 - 250 
10500) 


(New Scale ) 


(11600- 200 - 12000 
250 - 13000 - 300 
14200 -350 - 15600 
400 - 17200 -450 
19000 -500 -21000) 


The Principal Chief Conservator of Forests (2 ) Notwithstanding anything contained in rule 6 
(hereinafter referred to as Recruiting Authority ) of the Karnataka Civil Services (General 
shall, after taking into consideration the Recruitment) Rules, 1977 , every candidates 
number of vacancies in the Circle and as must have attained the age of eighteen years 
directed by the State Government and the and must not have attained the age of, 
orders relating to reservation in force , notify the 

(i) thirty two years in the case of persons 
number of vacancies to be filled up division 

belonging to any of the Scheduled Castes or 
wise . He shall call for applications in such 

Scheduled Tribes or Category -l of the other 
form as may be notified by him from 

Backward Classes ; 
candidates who possess the required 
qualifications and the physical standard as (ii) thirty years in the case of persons belonging 
indicated in the column 4, in the official to any of the Categories of - Il(a) or ll(b ) or Ill(a) 
Gazette and in more than one news paper in or Ill(b ) of the Other Backward Classes . 
the regional language having wide circulation . 

(iii) twenty seven years in case of others on the 
After the receipt of the applications from the 

date of notification : 
eligible candidates, the Recruiting Authority 
shall invite the candidates for physical Provided that in case of ForestMotivators of the 
endurance test in the ratio of 1: 20 ( Vacancy : | department, forty three years in respect of 
Candidate) purely on the merit basis of the persons belonging to Scheduled Castes , 


2007 – 


20 


FASTEST ODZIE , WHILST , WOJT 2 , 9009 


con 


marks obtained in the qualifying examination Scheduled Tribes and Category -l of the other 
i.e., II PUC pass and reservation . Thereafter Backward Classes , forty one years in respect of 
measure the physical standards and shall persons belong to other backward classes by 
conduct physical endurance test. A list of Category - 11(a ) or Il(b ) or Ill(a ) or Ill(b ) of other 
candidates who are successful in Physical Backward Classes and thirty eight years for 
Endurance Test and Physical Standards shall others : 
be prepared and they shall be called for 

Provided further that the Forest Motivators must 
Written Aptitude Test. 

have worked for a minimum of five years with 
The Written Aptitude Test (objective type ) of fixed honorarium and must continue to serve as 
the standard of II PUC shall be conducted by such on the date of notification : 
the Recruiting Authority. Further, the Recruiting 

Provided also that in case of daily wage 
Authority shall prepare a list of eligible 

employees engaged between the period after 
candidates in the order of merit by providing 

01/07 / 1984 and before 29/01 /1990 and 
equal weightage to the marks secured in the 

continued as such in Muster Rolls (M .R .), 43 
II PUC and the marks secured in the Aptitude 

years in respect of persons belonging to 
Test and also the orders in force relating to 

Scheduled Castes, Scheduled Tribes and 
reservation of posts in various categories 

Category-l of other Backward Classes , 41 years 
earmarked by the State Government in this 

in respect of persons belong to other backward 
behalf. If the percentage of total marks 

classes by Category – Il (a ) or ll(b ) or Ill (a) or 
obtained by two or more candidates is equal, 

III (b ) of other Backward Classes and thirty eight 
the order of merit shall be fixed on the basis of 

years for others : 
their age, the older in age being placed above 
the younger. The list so prepared shall be Provided that in the case of a candidate who is 
equivalent to the number of notified vacancies an ex -servicemen , by three years plus the 
in the Circle . Further, allotment of the number of years of service rendered by him in 
candidates to the Divisions shall be based on the Armed forces of the union . 
the number of notified vacancies in the 

I. Physical endurance test: 
Divisions under different categories . The list so 
prepared shall be published in the official The candidates are required to complete the 
Gazette by the Recruiting Authority. 

following event which constitute physical 

endurance test, within the time limit prescribed: 
The candidates whose names are included in 
the list prepared and published by the 
Recruiting Authority in the manner indicated 

Physical endurance test 
above will be allotted to the respective 
Divisions as per the vacancies notified. The 

1600 meters 

6 minutes 
Deputy Conservator of Forests concerned 

run 
hereinafter referred to as appointing authority 

1000 meters 
shall appoint the candidates on probation for a 

Women 

5 minutes 

run 
period of two years after satisfying the 
suitability for appointment in all respects. 11. Physical efficiency test: 
On appointment as Forest Guard and after | To test the candidates physical fitness , stamina 
executing an indemnity bond with two sureties and courage, shall have the following items, 
to the satisfaction of the Appointing Authority 

which constitutes the physical efficiency test: 
that the candidate will serve the department for 

Qualifying time/distance 
a period of not less than five years, failing 

No Item 
which the cost of six months training course 

Men Women 
shall be reimbursed to the Government. The 
Forest Guard shall be sent for six months 

100 

18 . 5 
Forest Guards Training Course . If the 

meters run | seconds seconds 
candidate fails to complete the training course 

1 . 20 
within the period specified he shall be given High Jump 

0 .90 meters 

meters 
| one more chance to complete the 


Men 


SI. 


esog 


FIDTEIE JODE, TOILSO , WOJT 2 , 9009 


2007 – 


20 


3 .80 


3 


Long Jump 


2 .50 meters 


meters 


training/ examinations at the cost of the 
candidate. If he is unable to complete the 
training/examinations in second chance he 
shall be liable to be discharged from service by 
recovering the training cost as per the bond so 
executed . 


5 .60 


Shot Put 


3 .76 meters 


meters 


2 minutes 


5 .a 


800 
meters 
Run 


50 
seconds 


Notwithstanding anything contained in rule 5 
of the Karnataka Govt. Servant (Seniority ) 
Rules , 1957 , the interse seniority among the 
candidates selected in the above selection 
shall be determined on the basis of marks 
obtained in the selection examination and the 
marks obtained in the training in the ratio of 
75 :25 respectively . 


5 .b 


200 
| meters 
Run 


40 seconds 


In order to qualify in the physical efficiency test 
the candidates must succeed in 3 out of 5 items 
above. 


III. Physical Standards: 


Chest 


Minimum 


Height Minimum 


expansion 


Minimum 
Exhalation 


on 
inhalation 


Male 


79 cms 


5 cms 


163 
cms 


Female 


74 cms 


5 cms 


150 
cms 


The following constitutes physical defects : 


1 . 


knock -knee 


2. bow legs 


3 . 


flat feet 


4 . 


varicose veins 


5 . 


impediment in speech and hearing 


6 . 


hydrocele in men 


7 . 


vision , colour blindness / night 
blindness 


Explanatory note for vision : 


Must have the following standard of distant and 
near vision with or without glasses . 


2007 – 


20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ena 


Distant vision 


Better eye 


Worse eye 


6 /6 mtrs . 


or 


6 /9 mtrs . 


Near vision 


Better eye 


Worse eye 


0/6 mtrs . 


or 


0/8 mtrs . 


Each eye must have full field vision . Colour 
blindness, squint or any morbid condition of the 
eyes or lids of either eye shall be deemed to be 
a disqualification . 


Hearing test: 


1 . 


Rinner s test 


2. Webber s test 


3. 


Test for vertigo 


Candidates with any defects observed during the 
tests (mentioned above ) shall be disqualified . 


The physical standard tests shall be carried out 
by the Recruiting Authority, taking the assistance 
of the qualified persons wherever necessary . 


For promotion .- (1) Must have put in a service 
of not less than five years as Forest Watcher 
carrying pay scale of Rs.5200 - 8200 . 


By Order and in the name of Governor ofKarnataka 


S . BALAKRISHNAIAH , 
Under Secretary to Government(Services), 
Forest, Ecology and Environment Department. 


PR 400 


URBAN DEVELOPMENT SECRETARIAT 


NOTIFICATION 


UDD 98 MyAaPra 2012 , Bangalore , Dated : 17 .05 .2012 


Whereas the Draft of Karnataka Planning Authority (Amendment) Rules 2012 was published as required by Section 74 of 
the Karnataka Town and Country Planning Act 1961 (Karnataka Act 11 of 1963), in Notification No.UDD 98 MyAapra 2012 dated 
1.3. 2012 in Part -IV - A of the Karnataka Gazette (extra - ordinary ) dated 1-3 -2012 inviting objections / suggestions from persons 
likely to be affected thereby within 30 days from the date of its publication in the Official Gazette. 


Whereas the said Gazette was made available to the Public on 01-03- 2012 . 


And whereas no objections and suggestions to the said draft amendment have been received within the said period in this 


regard . 


Now therefore in exercise of the Powers conferred by Section 74 of the Karnataka Town and Country Planning Act 1961 
(Karnataka Act 11 of 1963 ), the Government of Karnataka hereby makes the following rules hereby; 


೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ 


RULES 


1. 


Title and commencement – ( 1) These rulesmay be called the Karnataka Planning Authority (Amendment) Rules , 2012 . 


(2 ) They shall come into force at once . 


2. 


Amendment of Rule 37 - A – In sub - rule (2) of Rule 37 - A of the Karnataka Planning Authority Rules, 1965, the following 
shall be substituted, namely – 


“ The Planning Authority shall serve a notice in Form VIII by registered post due 
acknowledgement to the applicant indicating the amount of fee payable by him which shall be 
paid within ninety days from the date of receipt of the said notice. Provided that the Planning 
Authority may , on application made in this behalf, for reasons to be recorded in writing, extend 
the period of payment to such further period not exceeding nine months, as it considers 
necessary. The Planning Authority may, with the pervious approval of the Government, further 
extend the period of payment upto 24 months from the date of such approval, subject to 
collection of interest at the rate of the prime lending rate of the SBI and a penalty of 2 % for the 
first twelve months and 3 % for the next twelve months compounded quarterly . If the applicant 
fails to remit the fees within the extended period as prescribed above , the grant of permission 
stands cancelled ”. 


By Order and in the name of the Governor of Karnataka 


T.M . VASUDEVARAO , 
Under Secretary to Government, 
Urban Development Department 


PR 399 


COMMERCE AND INDUSTRIES SECRETARIAT 


NOTIFICATION 


No : Cl 96 MMM 2012, Bangalore, Dated : 27 -4- 2012, 


The Corrigendum Notification No. CL 167 : MMM 2006 , dated 29 -7 - 2006 is hereby withdrawn restoring the original 
notification bearing No. CI 44 :MMM 2003 , dated 27 -2- 2006 with immediate effect. 


By order and in the name of the Governor of Karnataka , 

M . V . SHIVASUBRAMANI 
Under Secretary to Government (Mines ), 

Commerce & Industries Department. 


P . R . 329 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 114 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ : 19 - 4 - 2012. 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶ್ರೀನಿವಾಸಪುರ 
ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


1. ಶ್ರೀ ಬಿ. ರೆಡ್ಡಪ್ಪ ಬಿನ್ ನಾರಾಯಣರೆಡ್ಡಿ, ಬಲತಮರಿ ಗ್ರಾಮ & ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು. 
2 . ಶ್ರೀ ನಾಗರಾಜು ಬಿನ್ ಕೃಷ್ಣಪ್ಪ , ಬಂಗಾವದಿ ಗ್ರಾಮ , ಗಾಂಡ್ಲಹಳ್ಳಿ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೧೫ 


3. ಶ್ರೀಮತಿ ಲಲಿತಮ್ಮ ಕೋಂ ನರಸಿಂಹನಾಯಕ್ , ಚಿಲಕಲನೇರ್ಪ ಪಲ್ಲಿ, ಮುದಿಮಡಗು ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಸಿ. ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ಪಿ . ಆರ್ . 330 


ಅಧಿಸೂಚನೆ 
ಸಂಖ್ಯೆ : ಸಿಒ 65 ಸಿಎನ್ ಎಸ್ 2008 , ಬೆಂಗಳೂರು, ದಿನಾಂಕ : 19 -4 -2012 . 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಜಯಲಿಂಗಪ್ಪ ಬಿನ್ ಕಲ್ಲೇಗೌಡ, ಚನ್ನಾಪುರ, ಕರಗಡ ಅಂಚೆ, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ ಇವರನ್ನು ಹಾಸನ ಜಿಲ್ಲೆ ಬೇಲೂರು 
ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ , ಬೇಲೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಪಿ . ಆರ್ , 331 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಸಿ. ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ANIMAL HUSBANDRY AND FISHERIES SECRETARIAT 


CORRIGENDUM 


No : AHF 294 VET 2011 , Bangalore, Dated : 17-4 - 2012, 
In Notification No. AHF 294 VET 2011, dated 29-2-2012 SI. No. 5, 9 and 11 have been modified and may be read as 


below : 


SI. 


Member 


Nature of membership 


No . 


Vice- Chancellor, Karnataka Veterinary , Animal & Fisheries 
Sciences University, Nandinagar, Bidar-585401. 


Head of Veterinary Institution in the State (Ex 
Officio ) under Section 32 (1)(b ) of Indian Veterinary 
Council Act 1984 . 


9 


Veterinary 


Services, 


Director of Animal Husbandry & 
Bangalore. 


Director of Veterinary Service (Ex -Officio) under 
Section 32 ( 1)(d ) of Indian Veterinary Council Act 
1984. 


11 


Registrar, Karnataka Veterinary Council, Hebbal, Bangalore. 


Registrar of State Veterinary Council (Ex-Officio ) 
under Section 32 (1)(f) of Indian Veterinary Council 
Act 1984 


By order and in the name of the Governor of Karnataka , 

SARASA 
Under Secretary to Government, 
Animal Husbandry & Fisheries Department, 

(Animal Husbandry) . 


P . R . 333 


೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


KARNATAKA GOVERNOR S SECRETARIAT 


CORRIGENDUM 


No : GS 31 BUM 2011, Bangalore , Dated: 11 May 2012, 


In Notification No . GS 31 BUM 2011 dated 13th February 2012 , the word “ 21 Law Journals " appearing in the third line of 
para-2 11 (4) may be read as “ Two Law Journals”. 


V . S . JERE 
Under Secretary to Governor 


P . R . 371 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 15 ಎಸ್ಎಂಆರ್ 2012 , ಬೆಂಗಳೂರು, ದಿನಾಂಕ : 08 -5 - 2012 . 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ ( ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 298ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 


( 299) ಸುಚೇತನ ಹಾಸ್ಪಿಟಲ್ , # 174, 3ನೇ ಮುಖ್ಯ ರಸ್ತೆ, ಪಿ. ಜೆ. ಎಕ್ಸ್ಟೆನ್ಸನ್, ದಾವಣಗೆರೆ - 577002 . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಿ. ನಾಗೇಶ್ ಪಾಟಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) . 
PERSONNEL AND ADMINISTRATIVE REFORMS SECRETARIAT 


NOTIFICATION 


No : DPAR 15 SMR 2012 , Bangalore , Dated : 8th May 2012 . 


In exercise of the powers conferred by clause (ff) of rule 3 of the Karnataka Government Servants (Medical Attendance) 
Rules 1963, the Government ofKarnataka hereby adds the following item after item 298 of Schedule I to the said rules, namely: 


(299) Suchethana Hospital, # 174, 3rd Main , P . J. Extension , Davangere -577 002 


By Order and in the name of the Governor of Karnataka , 


D . NAGESH PHATAK , 

Under Secretary to Government, 
Department of Personnel and Administrative Reforms (Service Rules) 


P . R . 372 


ಹಾಗೂ ವಾರ್ತಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 1084 ಕಸಧ 2011 , ಬೆಂಗಳೂರು, ದಿನಾಂಕ : 8 -5 -2012. 


ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಗೆ ಈ ಕೆಳಕಂಡ ಗಣ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನೇಮಿಸಲಾಗಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೧೭ 


| ಶ್ರೀ ನಾರಾಯಣ ಭಾಗವತ್ , ನೆಲ್ಲೂರು ಅಂಚೆ, ಶಿರ್ಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 


ಶ್ರೀ ದುಗ್ಗಪ್ಪ ಯು . ಬಿನ್. ತೊಗ್ಗು ಮರಕಾಲ ಪಯಸ್ವಿನಿ, ಮಲ್ಪೆ ಬೀಚ್, ಉಡುಪಿ 
3. ಶ್ರೀ ಸರಪ್ಪಾಡಿ ಅಶೋಕ ಶೆಟ್ಟಿ, ಮಣಿನಾಲ್ಕೂರು ಗ್ರಾಮ ಮತ್ತು ಅಂಚೆ, ಅಜಿಲಮೊಗರು, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 


| ಶ್ರೀ ಉಜಿರೆ ಅಶೋಕ್ ಭಟ್, ಅಜಿತ್ ನಗರ , ಉಜಿರೆ ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 


5. | ಶ್ರೀ ಎಸ್.ವಿ . ರಮೇಶ್ ಬೇಗಾರ್ ಬಿನ್ ಎಸ್. ವೆಂಕಟರಮಣ ಬೇಗಾರು ಅಂಚೆ, ಶೃಂಗೇರಿ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 


ಶ್ರೀಮತಿ ಗೌರಿ ಶ್ರೀನಿವಾಸ ಸಾಸ್ತಾನ, ನಂ . 894, 10/ ಎ ಅಡ್ಡ ರಸ್ತೆ, ಆರ್. ಬಿ.ಐ . ಬಡಾವಣೆ , 7ನೇ ಹಂತ, ಜೆ.ಪಿ . ನಗರ, ಬೆಂಗಳೂರು 


7. | ಶ್ರೀ ಭಾಸ್ಕರ್‌ ಬಾರ್ಯ ಬಿನ್ ಬಿ.ವಿ. ನೂಡಿತ್ತಾಯ ಅಗಸ್ಯ , ಶಿವಪೇಟೆ, ಪರ್ಲಡ್ಕ, ಪುತ್ತೂರು ತಾಲ್ಲೂಕು, ದ.ಕ. ಜಿಲ್ಲೆ 
8. ಶ್ರೀ ಪದ್ಮನಾಭ ಬಿಳಿಮಲೆ ಪ್ರಾಂಶುಪಾಲರು, ಭುವನೇಂದ್ರ ಕಾಲೇಜು, ಕಾರ್ಕಳ, ಉಡುಪಿ ಜಿಲ್ಲೆ. 
9. | ಶ್ರೀ ಅಶೋಕ ಮೋದಿ, ಲೋಕಾಪುರ , ಬಾಗಲಕೋಟೆ ಜಿಲ್ಲೆ 
10 . | ವಿದ್ವಾನ್ ದತ್ತಮೂರ್ತಿ ಭಟ್ಟರು, ಶಿವಮೊಗ್ಗ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ವಿ. ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
ಆರ್ಥಿಕ ಸಚಿವಾಲಯ 


ಪಿ . ಆರ್ , 381 


ಅಧಿಸೂಚನೆ 
ಸಂಖ್ಯೆ : ಆಇ 442 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ : 9 -5 - 2012. 
ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಈ ಹಿಂದೆ ಫಿಂಗರ್ ಪ್ರಿಂಟ್ ರೀಡರ್‌ಗಳನ್ನು ಒದಗಿಸಿದ್ದ ಮೆ : ವಿಪ್ರೋ ಸಂಸ್ಥೆಯಿಂದ ನೇರವಾಗಿ 4862 
ಸಂಖ್ಯೆಯ ಫಿಂಗರ್ ಪ್ರಿಂಟ್ ರೀಡರ್‌ಗಳನ್ನು ಉಪಕರಣವೊಂದಕ್ಕೆ ತಲಾ ರೂ . 4105/ - ದರದಲ್ಲಿ ಒಟ್ಟು ರೂ . 1,99 ,58 ,510/- ಗಳ ವೆಚ್ಚದಲ್ಲಿ 
ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕ 
ವ್ಯವಹಾರಗಳ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 382 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 390 ವೆಚ್ಚ- 12 /12 , ಬೆಂಗಳೂರು, ದಿನಾಂಕ : 16 -5 -2012 . 
ಅಧಿಸೂಚನೆ ಸಂಖ್ಯೆ : ಆಇ 226 ವೆಚ್ಚ 12 /11 , ದಿನಾಂಕ : 29 - 4- 2011 ರಲ್ಲಿ ವಿವಿಧ ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು, ನಿಗಮಗಳು 
ಹಾಗೂ ಮಂಡಳಿಗಳು ಪ್ರಾಯೋಜಿಸುವ ಗಣಕ ತರಬೇತಿ ಮತ್ತು ವೃತ್ತಿಪರ ತರಬೇತಿ ಸೇವೆ (ಸಮಾಜ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆಗಳ ಪರಿಶಿಷ್ಟ ಜಾತಿ/ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪ ಸಂಖ್ಯಾತ ವಿದ್ಯಾವಂತ ನಿರುದ್ಯೋಗಿ ಅಭ್ಯರ್ಥಿಗಳು ಸೇರಿದಂತೆ) ಹಾಗೂ ಇತರೆ 
ಸೇವೆ ಮತ್ತು ಕೆಲಸಗಳಾದಂತಹ ಐಟಿ - ಹಾರ್ಡ್‌ವೇರ್, ಐಟಿ - ಸಾಫ್ಟ್ವೇರ್ ಮತ್ತು ವಿದ್ಯುನ್ಮಾನ ಉಪಕರಣಗಳ ಖರೀದಿ ಸೇವೆ, ಎ . ಎಂ . ಸಿ . (AMC) 


೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ 


( ವಾರ್ಷಿಕ ನಿರ್ವಹಣೆ), ಡಾಟಾ ಎಂಟ್ರಿ (Date Entry), ಐಟಿ ಸಲ್ಯೂಷನ್ ( ಹಾರ್ಡ್‌ವೇರ್ ಮತ್ತು ಸಾಫ್ಟ್ವೇರ್) ಅಭಿವೃದ್ಧಿ ಮತ್ತು ನಿರ್ವಹಣೆ, ಐಟಿ 
ನೆಟ್‌ವರ್ಕಿಂಗ್ , ಐಟಿ-ಕನ್ಸಲ್ಟೆನ್ಸಿ, ಐಟಿ - ಎನೇಬೇಲ್ಸ್ (ITES) ಸೇವೆ ಹಾಗೂ ಇ - ಗವರ್‌ನೆನ್ಸ್ (E- Governance) ( ವಿದ್ಯುನ್ಮಾನ ಆಡಳಿತ) ಪ್ರಾಜೆಕ್ಟ್‌ಗಳ 
ಸೇವೆಗಳನ್ನು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ (ಕಿಯಾನಿಕ್ಸ್ ) ಸಂಸ್ಥೆಯಿಂದ ಮಾತ್ರ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನೀಡಲಾಗಿದ್ದ ವಿನಾಯಿತಿಯನ್ನು ಮತ್ತೆ 
ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ . 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಂಬಂಧಪಟ್ಟ ಇಲಾಖೆಗಳು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ. ಆರ್ . 383 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 417 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ : 16 -5 -2012. 
ರಾಜ್ಯದ ವಿವಿಧ ತಾಲ್ಲೂಕುಗಳ ಒಟ್ಟು 30 ಕರ್ನಾಟಕ ವಿಸ್ತ್ರತ ಜಾಲ ಯೋಜನೆಯ ಕೇಂದ್ರಗಳನ್ನು ರೂ . 3.00 ಕೋಟಿಗಳ ಅಂದಾಜು 
ವೆಚ್ಚದಲ್ಲಿ ಸ್ಥಳಾಂತರಿಸುವ ಕಾರ್ಯವನ್ನು ನೇರವಾಗಿ KARNIK ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು. ಇಲಾಖೆ ( ಇ - ಆಡಳಿತ) ಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ , 384 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 473 ವೆಚ್ಚ- 12 /12, ಬೆಂಗಳೂರು, ದಿನಾಂಕ : 16 - 5 - 2012 . 
ಭಾರತ ಸರ್ಕಾರದ ಸಂಸ್ಥೆಯಾದ NICSI ಮೂಲಕ 30 ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್‌ಗಳನ್ನು ಒಂದು ವರ್ಷದ ಅವಧಿಗೆ ಆಹಾರ ಮತ್ತು 
ನಾಗರೀಕ ಸರಬರಾಜು ಇಲಾಖೆಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 385 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೧೯ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಒ 29 ಸಿಎನ್‌ಎಸ್ 2008, ಬೆಂಗಳೂರು, ದಿನಾಂಕ : 9 - 5 - 2012 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 29 ಸಿಎನ್ಎಸ್ 2008, ದಿನಾಂಕ : 13 -3 - 2012 ರಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ 
ಸಹಕಾರ ಬ್ಯಾಂಕ್ ನಿ., ಬುಲ್‌ಟೆಂಪಲ್ ರಸ್ತೆ , ಬಸವನಗುಡಿ , ಬೆಂಗಳೂರು- 4 ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ನಾಮನಿರ್ದೇಶನದಲ್ಲಿ ಶ್ರೀ 
ಶಿವನಗೌಡ ನಿಂಗನಗೌಡ, ನಾಡಗೌಡ, ಮೆಟಗುಡ್ಡ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ . ಸಿ . ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಪಿ. ಆರ್ . 386 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 264 ಬೆಮಪ್ರಾ 2011 ಬೆಂಗಳೂರು, ದಿನಾಂಕ : 9ನೇ ಮೇ , 2012 . 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆ ಇಂಡಿ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹಾಲಿ ಭೂ ಉಪಯೋಗವನ್ನು ಗುರುತಿಸಲು ದಿನಾಂಕ : 
31 - 03 - 2012 ರಿಂದ ಜಾರಿಗೆ ಬರುವಂತೆ ನಿರ್ಧರಿಸಿ ಕಾರ್ಯನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಟಿ. ಎಂ . ವಾಸುದೇವ ರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ. ಆರ್ . 389 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO. DPAR 17 SMR 2012, Bangalore, Dated: 17th May , 2012, 


In exercise of the powers conferred by clause (ff) of rule 3 of the Karnataka Government Servants (Medical Attendance ) 
Rules 1963, the Government of Karnataka hereby adds the following item after item 299 of Schedule I to the said rules, namely : 


(300 ) Dr. R .G .Karudagimath Memorial Nursing Home, Badami- 587 201, Bagalkot District. 


By Order and in the Name of the Governor of Karnataka 


D . NAGESH PHATAK , 

Under Secretary to Government , 
Department of Personnel and Administrative Reforms 

(Service Rules ). 


೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 17 ಎಸ್ಎಂಆರ್ 2012, ಬೆಂಗಳೂರು, ದಿನಾಂಕ: 17ನೇ ಮೇ , 2012 . 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್ಎಫ್ ) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- I ರ ಐಟಂ 299 ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ : 


(300) ಡಾ|| ಆರ್. ಜಿ.ಕಾರುಡಗಿಮಠ ಮೆಮೋರಿಯಲ್ ನರ್ಸಿಂಗ್ ಹೋಮ್, ಬಾದಾಮಿ - 587 201 , ಬಾಗಲಕೋಟೆ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು). 


ಪಿ . ಆರ್ . 390 


WOMEN AND CHILD DEVELOPMENT SECRETARIAT 


ADDENDUM 


NO. WCD 20 PHP 2012 , Bangalore, Dated : 09th March , 2012. 


In Notification No: WCD 40 PHP 2010 , Dated : 23 -09- 2011, under the heading VI – Appointed under clause (g) of Sub 
section (2) of Section 13 , after SI.No.2 the following shall be inserted as SI.No.3. 
`` 3. Sri Narayana S . Bandage, 

Member" 
MLC, 
No. 235, Ward No.10, 
Opposite to Police Station , 
Bagalkote . 

By Order and in the Name of the Governor of Karnataka 

B . Kamalamma , 

Under Secretary to Government -2 , 
PR : 391 

Women & Child Development Department. 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 429 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ: 19ನೇ ಮೇ , 2012 . 
ಆಡಳಿತ ತರಬೇತಿ ಸಂಸ್ಥೆ , ಮೈಸೂರು, ಇಲ್ಲಿಯ ಆವರಣದಲ್ಲಿ ಆಡಿಟೋರಿಯಂ ನಿರ್ಮಿಸುವ ಕಾಮಗಾರಿಯನ್ನು .2.65ಕೋಟಿವೆಚ್ಚದಲ್ಲಿ 
ನೇರವಾಗಿ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲ೦4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

- ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು ಇಲಾಖೆ ( ಆಡಳಿತ ಸುಧಾರಣೆ) ಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 
ಪಿ . ಆರ್ , 392 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೨೧ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 431 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ: 18ನೇ ಮೇ , 2012 . 
ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಸಕರ ಭವನದ ಒಟ್ಟು 68 ಮಂದಿ ವಾಹನ ಚಾಲಕರುಗಳಿಗೆ 1.3.06 ಲಕ್ಷಗಳ ವೆಚ್ಚದಲ್ಲಿ ಎರಡು 
ಜೊತೆ ಸಮವಸ್ತ್ರ ಬಟ್ಟೆಯನ್ನು ನೇರವಾಗಿ ಮೆ : ರೇಮಂಡ್ಸ್ ಸಂಸ್ಥೆ , ಮಿಲ್ ಶೋ ರೂಂ . ರೇಮಂಡ್ ಶಾಪ್, ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ , 
ಮೇಯೋಹಾಲ್, ಎಂ . ಜಿ. ರಸ್ತೆ , ಬೆಂಗಳೂರು, ಇಲ್ಲಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲ೦4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನಸಭೆ ಸಚಿವಾಲಯವು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ, ಎಸ್ , 
ಪಿ . ಆರ್ , 393 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 342 ವೆಚ್ಚ -12/ 11 , ಬೆಂಗಳೂರು, ದಿನಾಂಕ: 19ನೇ ಮೇ , 2012. 
ಖಜಾನೆ ಇಲಾಖೆಯ ಗಣಕಯಂತ್ರಗಳಿಗೆ ಮೆ :ಏಷಿಯಾ ಡೇಟಾ ಸಂಸ್ಥೆಯಿಂದ 7.3,21,000/- ಗಳ ವೆಚ್ಚದಲ್ಲಿ ದಿನಾಂಕ: 17-02 - 2012 
ರಿಂದ ಮತ್ತೊಂದು ವರ್ಷದ ಅವಧಿಗೆ `` Kapersky Antivirus ತಂತ್ರಾಂಶವನ್ನು ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ4 (ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಕಾಂತ, ಎಸ್ , 
ಪಿ. ಆರ್, 394 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 369 ವೆಚ್ಚ - 12/ 12 , ಬೆಂಗಳೂರು, ದಿನಾಂಕ: 18ನೇ ಮೇ , 2012. 
ಅಧಿಸೂಚನೆ ಸಂಖ್ಯೆ : ಆಇ 954 ವೆಚ್ಚ -12/2010 , ದಿನಾಂಕ: 13- 01- 2011 ರಲ್ಲಿ ಕೇಂದ್ರೀಯ ಉಣ್ಣೆ ಅಭಿವೃದ್ಧಿ ಮಂಡಳಿಯ ಅನುದಾನದ 
ನೆರವಿನಿಂದ ಕುರಿಗಳ ಉಣ್ಣೆ ಸಂಗ್ರಹಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಗೆ ಸುತ್ತು ನಿಧಿ ಯಡಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ4 ( ಜಿ )ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿ ಅವಧಿಯನ್ನು ದಿನಾಂಕ: 01 - 04 - 2012 ರಿಂದ 31 - 03 
2013ರವರೆಗೆ ವಿಸ್ತರಿಸಲಾಗಿದೆ. 

ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಸಂಸ್ಥೆಯು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಸಮಂಜಸ ದರದಲ್ಲಿ 
ಸಂಗ್ರಹಿಸುವುದನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ. ಎಸ್ , 
ಪಿ . ಆರ್ , 395 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 389 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ: 18ನೇ ಮೇ , 2012 . 
2012 - 13ನೇ ಸಾಲಿನಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಅಧಿಕಾರಿ/ನೌಕರರಿಗೆ ವಿವಿಧ ವಿಷಯಗಳಿಗೆ ತರಬೇತಿಯನ್ನು ನೀಡಲು ಒಟ್ಟು 1.70 .00 
ಲಕ್ಷಗಳ ವೆಚ್ಚದಲ್ಲಿ ಈ ಮುಂದಿನ ಪ್ರತಿಷ್ಠಿತ ಸಂಸ್ಥೆಗಳಿಂದ ನೇರವಾಗಿ ಸೇವಾ ಸಂಗ್ರಹಣೆಯನ್ನು ಮಾಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
1. ಎನ್. ಪಿ. ಸಿ , ಬೆಂಗಳೂರು 

6. ಸಿ. ಇ. ಡಿ. ಓ.ಕೆ, ಧಾರವಾಡ 
2. ಐ. ಪಿ. ಇ, ಹೈದರಾಬಾದ್ 

7. ಕೆ. ಎಸ್ . ಎಫ್ . ಸಿ , ಬೆಂಗಳೂರು 
3. ಆರ್‌. ಐ.ಸಿ. ಎಂ , ಬೆಂಗಳೂರು 8. ಐ.ಸಿ. ಡಬ್ಲೂ .ಎ, ಬೆಂಗಳೂರು 
4. ಇ. ಡಿ . ಐ , ಅಹಮದಾಬಾದ್ 9. ಎನ್. ಐ . ಎಂ .ಎಸ್. ಎಂ . ಇ, ಹೈದರಾಬಾದ್ 
5. ಎಫ್. ಎಂ . ಆರ್. ಪಂಚಗಣಿ 

10 . ಐ. ಐ . ಎಂ . ಎಂ ., ಬೆಂಗಳೂರು 
ಈ ಸಂಸ್ಥೆಗಳಿಗೆ ತರಬೇತಿಗಾಗಿ ಅಧಿಕಾರಿ/ ನೌಕರರನ್ನು ನಿಯೋಜನೆಗೊಳಿಸುವ ಮೊದಲು ಸಂಬಂಧಿತ ಏಜೆನ್ಸಿಗಳು/ಇಲಾಖೆಗಳು ಉತ್ತಮ 
ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸಲಾಗುತ್ತಿದೆ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಕಾಂತ, ಎಸ್ , 
ಪಿ . ಆರ್ , 396 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ) . 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 412 ವೆಚ್ಚ -12/ 12 , ಬೆಂಗಳೂರು, ದಿನಾಂಕ: 18ನೇ ಮೇ , 2012. 
ಶ್ರೀ ರಾಧಾಕೃಷ್ಣ, ನಿವೃತ್ತ ಹಿರಿಯ ಆಡಿಟ್ ಆಫೀಸರ್‌, ಮಹಾಲೇಖಪಾಲರ ಕಛೇರಿ, ಇವರ ಸೇವೆಯನ್ನು ಸಮಾಲೋಚಕರಾಗಿ ಮಾಹೆಯಾನ 
7 .30 .000/- ಗಳ ಸಮಾಲೋಚನಾ ಶುಲ್ಕವಾಗಿ ಒಂದು ವರ್ಷದ ಅವಧಿಗೆ ಅಥವಾ ಶ್ರೀ ಸಿ. ಎಂ . ಶಿರೋಳ್‌ರವರು ಆರ್ಥಿಕ ಇಲಾಖೆಯಲ್ಲಿ 
ಸಮಾಲೋಚಕರಾಗಿ ಮುಂದುವರೆದ ಅವಧಿ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಪಿ . ಆರ್ , 397 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 413 ವೆಚ್ಚ - 12 /12, ಬೆಂಗಳೂರು, ದಿನಾಂಕ: 18ನೇ ಮೇ , 2012. 
ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಭಾರತ ಸರ್ಕಾರದ 
ಅಂಗ ಸಂಸ್ಥೆಯಾದ Central Institute of Plastic Engineering & Technology ( CIPET), ಮೈಸೂರು, ಸಂಸ್ಥೆಯಿಂದ 2012- 13ನೇ ಸಾಲಿಗೆ 
ನೇರವಾಗಿ ತರಬೇತಿಗಳನ್ನು ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ4 ( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೨೩ 


ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ , 
ಪಿ . ಆರ್ , 398 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 478 ವೆಚ್ಚ- 12 /12 , ಬೆಂಗಳೂರು, ದಿನಾಂಕ: 22ನೇ ಮೇ , 2012 . 
ರಾಜ್ಯ ಸರ್ಕಾರದ ಆಸ್ತಿ ಮತ್ತು ಹಣಕಾಸು ನಿರ್ವಹಣೆಗಾಗಿ ಮಹಾಲೇಖಪಾಲರ ಕಛೇರಿಯ ನಿವೃತ್ತ ಅಧಿಕಾರಿಗಳಾದ ಶ್ರೀ 
ಸಿ. ಎಂ .ರಘೋತ್ತಮ್ ಮತ್ತು ಶ್ರೀ ಕೆ.ವಿ. ವೆಂಕಟೇಶ್, ಇವರ ಸೇವೆಯನ್ನು ತಲಾ 1.25.000/- ಗಳ ಸಮಾಲೋಚನಾ ಶುಲ್ಕವಾಗಿ ಮತ್ತು ನಿವೃತ್ತ ಖಜಾನೆ 
ಅಧಿಕಾರಿಯಾದ ಶ್ರೀ ಟಿ.ಎನ್. ನಾಗರಾಜನ್, ಇವರ ಸೇವೆಯನ್ನು 7 .30. 000/- ಗಳ ಸಮಾಲೋಚನಾ ಶುಲ್ಕವಾಗಿ ನಿಗದಿಪಡಿಸಿ, ಇವರುಗಳನ್ನು ಆರು 
ತಿಂಗಳ ಅವಧಿಗೆ ಸಮಾಲೋಚಕರುಗಳಾಗಿ ನೇಮಿಸಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ4 
( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ. ಎಸ್ , 
ಪಿ. ಆರ್. 401 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 367 ವೆಚ್ಚ- 12/ 12, ಬೆಂಗಳೂರು, ದಿನಾಂಕ: 19ನೇ ಮೇ , 2012 . 
ದಿ.ಮೈಸೂರ್ ಪೇಪರ್ ಮಿಲ್ಸ್ ಲಿಮಿಟೆಡ್ ಸಂಸ್ಥೆಯ ಮನಶ್ವೇತನಕ್ಕಾಗಿ ಅಧ್ಯಯನ ನಡೆಸಲು ಸಮಾಲೋಚಕ ಸಂಸ್ಥೆಯಾಗಿ ಮೆ : Deloitee 
ಸಂಸ್ಥೆಯನ್ನು ಕೆ. 65.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ನೇಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ4 ( ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 
ಪಿ .ಆರ್ . 402 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 49 ಮುಆಬಿ 2012 , ಬೆಂಗಳೂರು, ದಿನಾಂಕ: 10ನೇ ಮೇ , 2012 . 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997) ರ ಕಲಂ 23( ಎ) ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಚಾರ ಗ್ರಾಮದ ಶ್ರೀ ಮಹಿಷಮರ್ಧಿನಿ ದೇವಸ್ಥಾನವನ್ನು ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ 
ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ನಾರಾಯಣಪ್ಪ, 

ಪೀಠಾಧಿಕಾರಿ , 
ಪಿ . ಆರ್ . 403 

ಕಂದಾಯ ಇಲಾಖೆ( ಮುಜರಾಯಿ ). 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


INFRASTRUCTURE DEVELOPMENT SECRETARIAT 


NOTIFICATION 


No . UDD 25 NSW 2010, Bangalore , Dated : 25 May , 2012, 


In pursuance of the Memorandum and Articles of Association of Konkan Railway Corporation Limited (KRCL ) and in 
exercise of the powers under section 187 - A of the Companies Act 1956 , His Excellency the Governor of Karnataka shareholder of 
the KRCL hereby appoint Shri.K .V . Rama, Deputy Secretary to Government, Infrastructure Development Department, Vikasa 
Soudha Bangalore as nominee for exercising the same rights and power (including the right to vote by proxy ) as a shareholder of 
the KRCL for the Extra Ordinary General Meeting of KRCL on 26 -05 -2012 at Navi Mumbai. 


By Order and in the Name of the Governor of Karnataka , 

S.J. SAMPATH KUMAR , 
Under Secretary to Government , 
Infrastructure Development Department. 


P . R .: 404 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 9 ಸಿಎನ್ಎಸ್ 2012 , ಬೆಂಗಳೂರು, ದಿನಾಂಕ: 04ನೇ ಮೇ , 2012. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ(1) ರ 
ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ರವೀಂದ್ರ ಶೆಟ್ಟಿ ಬಿನ್ ಮಹಾಬಲ ಶೆಟ್ಟಿ, ರವಿಕಿರಣ್ , ಅಂಚೆ: 
ಕುಮ್ರಗೋಡು - 5762213, ಬ್ರಹ್ಮಾವರ, ಉಡುಪಿ ತಾಲ್ಲೂಕು ಇವರನ್ನು ಉಡುಪಿ ಜಿಲ್ಲೆ ಉಡುಪಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಉಡುಪಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಬಿ. ಸಿ.ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ. ಆರ್. 405 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಒ 54 ಸಿಎನ್ಎಸ್ 2010 , ಬೆಂಗಳೂರು, ದಿನಾಂಕ: 17ನೇ ಮೇ , 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಒ 54 ಸಿಎನ್ಎಸ್ 2010 ದಿನಾಂಕ 29 - 03 - 2010ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲ್ಲೂಕು 
ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಕೊಪ್ಪ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಮಂಜುನಾಥ ನಾಯಕ್ ಬಿನ್ ಕೊಂಬ ನಾಯಕ್ ನೀರಭಾವಿಜೆಡ್, 
ಅದ್ದಡ ಅಂಚೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೆ.ಎನ್.ಪಾಂಡುರಂಗ ಬಿನ್ ನಾಗೇಶ ನಾಯ್ಕ , ಶಂಕರ 
ರೈಸ್ ಮಿಲ್ ಹತ್ತಿರ , ಕೆಳಪೇಟೆ, ಕೊಪ್ಪ ಇವರನ್ನು ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕು, ಲ್ಯಾಂಪ್ಸ್ ಸಹಕಾರ ಸಂಘ ನಿ., ಕೊಪ್ಪ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಸಿ.ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 406 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೨೫ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 30 ಸಿಎನ್ ಎಸ್ 2011 , ಬೆಂಗಳೂರು, ದಿನಾಂಕ: 17ನೇ ಮೇ , 2012 . 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ವೈ . ರವೀಂದ್ರ ಗೌಡ ಬಿನ್ ಕೂವಪ್ಪ , ಸೋಮಸಂದ್ರ ಗ್ರಾಮ , ಮುದುವಾಡಿ ಹೋಬಳಿ, ಕೋಲಾರ ತಾಲ್ಲೂಕು ಇವರನ್ನು ಕೋಲಾರ 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಕೋಲಾರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ . ಸಿ. ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 407 


TRANSPORT SECRETARIAT 


NOTIFICATION 


No . SARIE 8 SAENI 2012 , Bangalore, Dated : 25th May, 2012. 
In exersise of the powers conferred by sub -clause (1) of section - 16 of the Karnataka Motor Vehicle Taxation Act, 1957 
(Karnataka Act 35 of 1957) the Government of Karnataka , hereby exempt from payment of Road Tax and also payment of 
Registration fee to the following Personel vehicle of Mr. Hans Gunter Loffler, Deputy Consul General of Consulate General of 
Germany. 


Name of the Foreign 


Representation : Mr, Hans Gunter Loffler, Deputy Consul General. 


Personal Vehicle : 01 CC 2A (Innova 2 .5 V (E4 ) 8S ) 


( * Vehicle No. to be assigned by the jurisdictional R . T .O ) 


By Order and in the Name of the Governor of Karnataka , 


RAMACHANDRA, 


PR : 408 


Under Secretary to Government , 

Transport Department. 


TRANSPORT SECRETARIAT 


NOTIFICATION 


No. SARIE 9 SAENI 2012 , Bangalore, Dated : 25th May, 2012 . 
In exercise of the powers conferred by sub- clause (1) of section - 16 of the Karnataka Motor Vehicle Taxation Act, 1957 
(Karnataka Act 35 of 1957 ) the Government of Karnataka , hereby exempt from payment of Road Tax and also payment of 
Registration fee to the following official vehicle of United Nations Industrial Development Organization (UNIDO ). 


೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


Name of the Foreign 

Representation : United Nations Industrial Development Organization (UNIDO ). 
Personal Vehicle : 06 UN -1 (Toyota Etios VX ) 
( * Vehicle No. to be assigned by the jurisdictional R .T .O ) 

By Order and in the Nameof the Governor ofKarnataka , 

RAMACHANDRA , 

Under Secretary to Government, 
PR : 409 

Transport Department. 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಐಟಿಡಿ 112 ಎಡಿಎಂ 2011 , ಬೆಂಗಳೂರು, ದಿನಾಂಕ: 22ನೇ ಮೇ , 2012. 
ಮಾಹಿತಿ ಹಕ್ಕು ಅಧಿನಿಯಮ 2005 (2005ರ ಕೇಂದ್ರ ಕಾಯ್ದೆ ) ರ ಸೆಕ್ಷನ್ 4(1) ಎ ಮತ್ತು 4 (1) ( ಬಿ) ರ ಅಡಿಯಲ್ಲಿ ಕರ್ನಾಟಕ 
ಸರ್ಕಾರದ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಸಂಬಂಧಿಸಿದಂತೆ ದಿನಾಂಕ: 31 
12 - 2011ರ ಅಂತ್ಯದವರೆಗಿನ ಮಾಹಿತಿಗಳನ್ನು ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಇದನ್ನು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ www .bangaloreitbt.in ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಇ. ರಾಮಕೃಷ್ಣಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ಪಿ . ಆರ್ , 410 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ . 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 1098 ಕಸಧ 2011, ಬೆಂಗಳೂರು, ದಿನಾಂಕ: 19ನೇ ಮೇ , 2012. 
ಕರ್ನಾಟಕ ಲಲಿತಕಲಾ ಅಕಾಡೆಮಿ , ಬೆಂಗಳೂರು ಇದರ ಸದಸ್ಯರಾಗಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಸಂ. 


ಹೆಸರು ಮತ್ತು ವಿಳಾಸ | 
1 . ಶ್ರೀ ದೇವರಾಜ್ , ಬೆಂಗಳೂರು. 

ಶ್ರೀ ಶಿವಕುಮಾರ ಕೆಸರಮಾಡು, ಮೈಸೂರು. 
ಶ್ರೀ ಕೃಷ್ಣ ರಾಯಚೂರು, ಬೆಂಗಳೂರು. 
ಶ್ರೀ ರಂಗನಾಥ ಡಿ .ಕೆ., ಬೆಂಗಳೂರು. 
ಶ್ರೀಮತಿ ಕಾತ್ಯಾಯಿನಿ ಸಿ. ಎಸ್. ಶಿವಮೊಗ್ಗ. 

ಶ್ರೀ ಕೃಷ್ಣ ಕೆ. ಎಂ ., ಗದಗ 
7 | ಶ್ರೀ ಮುರಳೀಧರ ವಿ . ಕುಲಕರ್ಣಿ ಕೊಲ್ಲಾರ , ಬಸವನಬಾಗೇವಾಡಿ ತಾಲ್ಲೂಕು, ವಿಜಾಪುರ, 

ಶ್ರೀ ಸಮೀರಣ ಜೋಷಿ, ರಾಯಚೂರು. 
ಪ್ರೊ . ಡಿ.ಎಸ್. ಚೌಗಲೆ, ಬೆಳಗಾವಿ . 
ಶ್ರೀ ಯಶವಂತ ಹಿಬಾರೆ, ಬೀದರ್‌. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಪಿ . ಆರ್ . 411 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೨೭ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 1150 ಕಸಧ 2011 , ಬೆಂಗಳೂರು, ದಿನಾಂಕ: 19ನೇ ಮೇ , 2012. 
ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ , ಮಂಗಳೂರು ಇದರ ಸದಸ್ಯರಾಗಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಸಂ. 


ಹೆಸರು ಮತ್ತು ವಿಳಾಸ 


ಶ್ರೀ ಪಿ . ಸುಬಾಷ್ ಕಾಮತ್, 
ಗಣೇಶ್ ಕೃಪಾ , ಪುಕ್ಕೇರಿ, ಕಾರ್ಕಳ, ಉಡುಪಿ ಜಿಲ್ಲೆ 
ಶ್ರೀ ರಾಜರಾಂ ನಾಯಕ್ 
| ಕಲಾಯಿ ಮನೆ , ಕಾವಳಕಟ್ಟೆ ಅಂಚೆ, ಕಾವಳಮೂಡೂರು ಗ್ರಾಮ , ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
| ಶ್ರೀ ಮಹೇಶ್ ಆರ್ .ನಾಯಕ್, 
#l- 17 -11, ಲ್ಯಾಂಡ್ ಲಿಂಕ್ಸ್ ಬಡಾವಣೆ, ಕೊಂಚಾಡಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. 
ಶ್ರೀ ಚಂದ್ರಕಾಂತ ಕಾಮತ್ ಬಿನ್ ವೈ .ಗಣಪತಿ ಕಾಮತ್, 
ದುರ್ಗಾ ಅಸೋಸಿಯೇಟ್ಸ್, ಎಲ್. ಟಿ.ಎಲ್- 29, ಇಂಡಸ್ಟ್ರಿಯಲ್ ಸ್ಟ್ರೀಟ್, ಡ್ಯಾಂ ರಸ್ತೆ, ಹೊಸಪೇಟೆ, ಬಳ್ಳಾರಿ . 
ಶ್ರೀ ಚಿದಾನಂದ ಭಂಡಾರಿ , 
ಕಾಗಲ, ಕುಮಟಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
ಶ್ರೀ ಬಿ.ಎಸ್.ಕಾಮತ್ ಬಿನ್ ದಾಮೋದರ ಕಾಮತ್, 
5ನೇ ತಿರುವು, ರಾಜೇಂದ್ರ ನಗರ, ಶಿವಮೊಗ್ಗ. 
ಶ್ರೀ ಟಿ. ಎ. ಪಿ. ಶಣೈ , 
ನಂ .187, 7ನೇ ಅಡ್ಡರಸ್ತೆ , 35 ನೇ ಮುಖ್ಯ ರಸ್ತೆ, ಬಿ. ಟಿ. ಎಂ 2ನೇ ಹಂತ, ಬೆಂಗಳೂರು. 
ಶ್ರೀ ರಾಯ್ ಕ್ಯಾಸ್ಟಲಿನೊ 
ರಾಯ್ ಕನ್‌ಸ್ಪೆಕ್ಷನ್ , ಕಸ್ಫೋಲಿಯೋ ಕಾಲೋನಿ, ಶಕ್ತಿ ನಗರ , ಮಂಗಳೂರು 
ಶ್ರೀ ಮಂಜುನಾಥ ರಾಯಸಿದ್ದಿ , 
ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ. 
| ಶ್ರೀ ಮಹದೇವರೆಡ್ಡಿ, ಕುಟ್ಟಿಕಾರ್ , 
ಜೊಯಿಡ, ಕಾರವಾರ, ಉತ್ತರ ಕನ್ನಡ ಜಿಲ್ಲೆ. 


10 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಪಿ . ಆರ್ , 412 


ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ ಇಡಿ 236 ಎಲ್ಐಬಿ 2011, ಬೆಂಗಳೂರು, ದಿನಾಂಕ:23.4.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯದ ಕಾಯ್ದೆ 1965ರ ಅಧಿನಿಯಮ 10ರ ಉಪ ಪ್ರಕರಣ (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಚಿತ್ರದುರ್ಗ 
ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 
ಈ ಪ್ರಕರಣ 

ವಿವರ 

ಪದನಾಮ 
18(1) - ಜಿಲ್ಲೆಯ ಡೆಪ್ಯುಟಿ ಕಮೀಷನರವರು, ಇವರು ಮಾನ್ಯ ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ | 
ಅಧಿಕಾರ ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ 

ಚಿತ್ರದುರ್ಗ 
ಸಭಾಪತಿಯಾಗಿ (ಚೇರ್ಮನರಾಗಿ) ಇರತಕ್ಕುದು ; 


ರ್ಗ ಜಿಲ್ಲ | ಅಧ್ಯಕ್ಷರು 


೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


ಪ್ರಕರಣ 


ವಿವರ 


ಪದನಾಮ 


18(1) 


ಸದಸ್ಯರು 


ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ 
ಎಜ್ಯುಕೇಷನಲ್ ಇನ್‌ಸ್ಪೆಕ್ಟರ್‌ 
ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ 
ಪೈಕಿ ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; 


18 (1) 


ಸದಸ್ಯರು 


( ಸಿ) 


ಉಪ ನಿರ್ದೆಶಕರು , 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ 
1. ಶ್ರೀ ಗಿರಿ ಎಂ . ಜಾನಕಲ್, ಜಿಲ್ಲಾ 
ಪಂಚಾಯತ್ ಸದಸ್ಯರು, 
ಹಿರೇಗುಂಟನೂರು, ಚಿತ್ರದುರ್ಗ 
ತಾ , ಚಿತ್ರದುರ್ಗ ಜಿಲ್ಲೆ. 
2 .ಶ್ರೀಮತಿ ಆರ್ . ಪಾರ್ವತಮ್ಮ , 
ಜಿಲ್ಲಾ ಪಂಚಾಯಿತಿ ಸದಸ್ಯರು, 
ರಾಮಗಿರಿ, ಹೊಳಲ್ಕೆರೆ ( ತಾ ), 
ಚಿತ್ರದುರ್ಗ ಜಿ . 


ಸದಸ್ಯರು 


18(1) 
( ಡಿ) 


18 (1) 


ಸದಸ್ಯರು 


ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ 
ಜನಸಂಖ್ಯೆಯುಳ್ಳ ಒಂದು ನಗರ ಪಾಲಿಕೆ 
ಪ್ರದೇಶದ ಮೇಲೆ ಅಧಿಕಾರ ವ್ಯಾಪ್ತಿಯುಳ್ಳದ್ದಾಗಿದ್ದು 
ಒಂದು ನಗರ ಪುಸ್ತಕ ಭಂಡಾರ ಪ್ರಾಧಿಕಾರ 
ವರ್ಗವು ಸ್ಥಾಪಿತವಾಗಿರುವ ಪ್ರದೇಶದ ಹೊರತು 
ಬೇರೆ ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ 
ಸಭೆಯಿಂದ ಅಥವಾ ಇತರ ನಗರ ಪಾಲಿಕೆ 
ಸಂಸ್ಥೆಯಿಂದ ಅವುಗಳ ಸದಸ್ಯರುಗಳ ಪೈಕಿ 
ಚುನಾಯಿಸಲ್ಪಟ್ಟ ವ್ಯಕ್ತಿ ; 
ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 1. ಶ್ರೀ ಇ . ವಿ.ಶೀತಲ್ ಕುಮಾರ್ , ಸದಸ್ಯರು, 
ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ | 1ನೇ ವಾರ್ಡ್, ಪುರಸಭೆ, ಹೊಸದುರ್ಗ 
ವ್ಯಾಪ್ತಿ- ಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ 
ಪಾಲಿಕೆ ಸಭೆಗಳ ಅಥವಾ ಇತರ ನಗರ ಪಾಲಿಕೆ 

2. ಶ್ರೀ ಹೆಚ್. ವಿ. ಪ್ರಸನ್ನ ಕುಮಾರ್, 
ಸಂಸ್ಥೆಗಳ ಸದಸ್ಯರುಗಳ ಪೈಕಿ ರಾಜ್ಯ 

ಸದಸ್ಯರು, ಪುರಸಭೆ, ಚಳ್ಳಕೆರೆ. 
ಸರ್ಕಾರದವರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 
ಚಿತ್ರದುರ್ಗ ಪುಸ್ತಕ ಭಂಡಾರ ಸಂಘದ ಜಿಲ್ಲಾ 

ಅಸ್ತಿತ್ವದಲ್ಲಿರುವುದಿಲ್ಲ . 
ಶಾಖೆಯ ಕೌನ್ಸಿಲ್ ಯಾವುದಾದರೂ ಇದ್ದರೆ, 
ಅದರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು 
ವ್ಯಕ್ತಿಗಳು ; 


ಸದಸ್ಯರು 


18( 1) 
( ಎಫ್ ) 


18 ( 1) 


18 (1) 
( ಎಚ್ ) 


ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಶ್ರೀಮತಿ ಪಿ . ಪುಷ, ತಾಲ್ಲೂಕು ಪಂಚಾಯಿತಿ | ಸದಸ್ಯರು 
ಅಭಿವೃದ್ಧಿ ಮಂಡಲಿಗಳ ಸದಸ್ಯರುಗಳ ಪೈಕಿಯಿಂದ ಸದಸ್ಯರು, ಬಬ್ಲೂರು, ಹಿರಿಯೂರು ತಾ , 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; ಚಿತ್ರದುರ್ಗ ಜಿಲ್ಲೆ. 
ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ 1. ಶ್ರೀ ತಿಪ್ಪೇಸ್ವಾಮಿ , ಗ್ರಾಮ ಪಂಚಾಯಿತಿ | ಸದಸ್ಯರು 
ಟೌನು ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ಸದಸ್ಯರು, ನಾಯಕನ ಹಟ್ಟಿ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ 

ಶೀಲಾ ಕೇರಾಫ್ ಶ್ರೀಧರಮೂರ್ತಿ, 
ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 

ಗ್ರಾಮ ಪಂಚಾಯಿತಿ ಸದಸ್ಯರು, 

ಸದಸ್ಯರು 

ಇಂಗಳದಾಸ್, ಮೆದೇಹಳ್ಳಿ 
ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ 

ಕಾರ್ಯದರ್ಶಿ , ದೇವಾಂಗ ವಿದ್ಯಾ || ಸದಸ್ಯರು 
ಭಂಡಾರಗಳ ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸಂಸ್ಥೆ , ಉಚಿತ ಗ್ರಂಥಾಲಯ ಮತ್ತು 
ಸದಸ್ಯರುಗಳ ಪೈಕಿಯಲ್ಲಿ ರಾಜ್ಯ ಸರ್ಕಾರದವರಿಂದ ವಾಚನಾಲಯ , ಶ್ರೀರಾಂಪುರ, 
ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು 

ಹೊಸದುರ್ಗ ತಾ , ಚಿತ್ರದುರ್ಗ ಜಿಲ್ಲೆ. 
ವ್ಯಕ್ತಿಗಳು ; 


18 ( 1) 
( ಐ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೨೯ 


ಪ್ರಕರಣ 


ವಿವರ 


ಪದನಾಮ 


2. ಕಾರ್ಯದರ್ಶಿ , ಅನಾಥ ಸೇವಾಶ್ರಮ 

ಗ್ರಂಥಾಲಯ ಮತ್ತು ವಾಚನಾಲಯ , 
ಮಲ್ಲಾಡಿಹಳ್ಳಿ, ಹೊಳಲ್ಕೆರೆ ತಾ , 
ಚಿತ್ರದುರ್ಗ ಜಿಲ್ಲೆ. 


| ಸದಸ್ಯರು 


18(1) 


| ಸದಸ್ಯರು 


( ಜೆ) 


ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ 
ದರ್ಜೆ ವಿಜ್ಞಾನ ಕಾಲೇಜು, ಚಿತ್ರದುರ್ಗ 


1 ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ 
ಒಂದು ಮೊದಲನೆಯ ದರ್ಜೆಯ ಕಾಲೇಜಿನ 
ಒಬ್ಬರು ಪ್ರಿನ್ಸಿಪಾಲರು ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ 
ಒಂದು ಹೈಸ್ಕೂಲಿನ ಒಬ್ಬ 
ಮುಖ್ಯೋಪಾಧ್ಯಾಯರು ; 


18 (1) 


ಸದಸ್ಯರು 


(ಕೆ) . 


ಮುಖ್ಯೋಪಾಧ್ಯಾಯರು, 
ಸರ್ಕಾರಿ ಪ್ರೌಢಶಾಲೆ, ಗುಡ್ಡದರಂಗವ್ವನಹಳ್ಳಿ, 
ಚಿತ್ರದುರ್ಗ ತಾಲೂಕು. 


18 (1) 


ಸದಸ್ಯರು 


( ಎಲ್ ) 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ 


ಜಿಲ್ಲೆ. 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ 
ಅಥವಾ ಅದರ ಒಂದು ಭಾಗದಲ್ಲಿ ಅಧಿಕಾರ 
ವ್ಯಾಪ್ತಿ ಹೊಂದಿರುವ ವಿದ್ಯಾಭ್ಯಾಸ ಇಲಾಖೆಯ 
ಒಬ್ಬ ಪದಾಧಿಕಾರಿ ; 
ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ 
ವ್ಯಕ್ತಿಗಳ ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಮೂವರು ವ್ಯಕ್ತಿಗಳು 
ಇರತಕ್ಕುದು ; 


18 (1 ) 


ಸದಸ್ಯರು 


( ಎಂ ) 


ಒ 


ಒ 


ಶ್ರೀ ಕೆ. ವೆಂಕಣ್ಣಚಾರ್ , ನಿವೃತ್ತ 
ಸಹಾಯಕ ನಿರ್ದೇಶಕರು, ಜೆ . ಸಿ . ಆರ್., 
5ನೇ ಕ್ರಾಸ್ , ಚಿತ್ರದುರ್ಗ 
ಶ್ರೀ ಚಂದ್ರಶೇಖರ, ತಾಳ್ಯ , ನಿವೃತ್ತ 
ಉಪನ್ಯಾಸಕರು, ಪಲ್ಲವಿ ಕಾಲೇಜು 
ರಸ್ತೆ , ಬಸವ ಲೇಔಟ್, ಹೊಳಲ್ಕೆರೆ 
ಶ್ರೀಮತಿ ಶರೀಫ್ ಬಿ ., ನಿವೃತ್ತ 
ಅಧ್ಯಾಪಕರು , ಮಕ್ಕಾ ಮಸೀದಿ 
ಎದುರು, ಹೊಳಲ್ಕೆರೆ ರೋಡ್, 
ಚಿತ್ರದುರ್ಗ 


ಸದಸ್ಯರು 


ಸದಸ್ಯರು 


18 ( 2 ) 


ಉಪಾಧ್ಯಕ್ಷರು 


ಉಪಾಧ್ಯಕ್ಷರು, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ , 
ಚಿತ್ರದುರ್ಗ ಜಿಲ್ಲೆ 


ಪ್ರಾಧಿಕಾರ ರಚನೆಯಾದ ನಂತರ 
ಚುನಾಯಿಸಲಾಗುವುದು . 


18 ( 3 ) . 


ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು 
ಅಧಿಕಾರ ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ 
ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ 
ವರ್ಗದ ಸಮಿತಿಗಳ 
ಕಾರ್ಯದರ್ಶಿಯಾಗಿರತಕ್ಕುದು. 


ಮುಖ್ಯ ಗ್ರಂಥಾಲಯಾಧಿಕಾರಿ , 
ಜಿಲ್ಲಾ ಕೇಂದ್ರ ಗ್ರಂಥಾಲಯ , 
ಚಿತ್ರದುರ್ಗ 


ಸದಸ್ಯರು ಹಾಗೂ 
ಪದನಿಮಿತ್ತ 
ಕಾರ್ಯದರ್ಶಿಗಳು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್ . ಬಿ. ಪಟಗಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಸಾಮಾನ್ಯ 


ಪಿ . ಆರ್ , 324 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ. ಇಡಿ 175 ಎಲ್ಐಬಿ 2012 , ಬೆಂಗಳೂರು, ದಿನಾಂಕ :11 .05.2012 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಹಾಸನ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 


ಪ್ರಕರಣ 


ವಿವರ 


ಪದನಾಮ 


18 (1) 


ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ , ಹಾಸನ 


ಅಧ್ಯಕ್ಷರು 


| ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅಧಿಕಾರ ಪ್ರಯುಕ್ತ ಸದರಿ 
ಪ್ರಾಧಿಕಾರ ವರ್ಗದ ಅಧ್ಯಕ್ಷರಾಗಿರತಕ್ಕದ್ದು ; 
ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ವಿದ್ಯಾ 
ತನಿಖಾಧಿಕಾರಿಗಳು 


ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾಸನ | 


ಸದಸ್ಯರು 


ಸದಸ್ಯರು 


ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 
ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; 


1.ಶ್ರೀಮತಿ ಶಾಂತಮ್ಮ , 
ಜಿಲ್ಲಾ ಪಂಚಾಯತ್ ಸದಸ್ಯರು, 
ಮೊಸಳೆ ಹೊಸಹಳ್ಳಿ ಕ್ಷೇತ್ರ ಹಾಸನ ತಾ 
ಮತ್ತು ಜಿಲ್ಲೆ 


| ಸದಸ್ಯರು 


2.ಶ್ರೀಮತಿ ಯಶೋಧಮ್ಮ , ಜಿಲ್ಲಾ 
ಪಂಚಾಯತ್ ಸದಸ್ಯರು, ನಿಡುವಣಿ ಕ್ಷೇತ್ರ 
ಹೊಳೇನರಸೀಪುರ. ತಾ ಹಾಸನ ಜಿ 


18(1) 


0 


ವ 


18 (1) 
( ಇ) 


ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ ಜನಸಂಖ್ಯೆಯುಳ್ಳ 
ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ 
ವ್ಯಾಪ್ತಿಯುಳ್ಳದ್ದಾಗಿದ್ದು ಒಂದು ನಗರ ಪುಸ್ತಕ ಭಂಡಾರ 
ಪ್ರಾಧಿಕಾರ ವರ್ಗವು ಸ್ಥಾಪಿತವಾಗಿರುವ ಪ್ರದೇಶದ ಹೊರತು 

ಅಸ್ತಿತ್ವದಲ್ಲಿಲ್ಲ 
ಬೇರೆ ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆಯಿಂದ 
ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ಒಬ್ಬ ವ್ಯಕ್ತಿ ; 
ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಒಂದು 
ನಗರಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ 
ವ್ಯಾಪ್ತಿಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ ಪಾಲಿಕೆ 

ಅಸ್ತಿತ್ವದಲ್ಲಿಲ್ಲ 
ಸಭೆಗಳ ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಗಳ 
ಸದಸ್ಯರುಗಳ ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು; 
ಕರ್ನಾಟಕ ಗ್ರಂಥಾಲಯ ಸಂಘದ ಜಿಲ್ಲಾ ಶಾಖೆಯು | ಶ್ರೀ ಹೆಚ್. ಅನಂತರಾಮು, ಎಂ . ಎ . ಎಂ .ಲಿಬ್. | ಸದಸ್ಯರು 
ಯಾವುದಾದರೂ ಇದ್ದರೆ, ಅದರಿಂದ ನಾಮ ನಿರ್ದೇಶನ | ಗ್ರಂಥಪಾಲಕರು, ಮಲೆನಾಡು ತಾಂತ್ರಿಕ 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ; 

ಮಹಾವಿದ್ಯಾಲಯ , ಹಾಸನ 
ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಅಭಿವೃದ್ದಿ | ಶ್ರೀ ಕುಮಾರ್, ತಾಲೂಕು ಪಂಚಾಯತ್ ಸದಸ್ಯರು 
ಮಂಡಲಿಗಳ ಸದಸ್ಯರುಗಳ ಪೈಕಿಯಿಂದ ನಾಮ ನಿರ್ದೇಶನ ಸದಸ್ಯರು, ಬಿಕ್ಕೋಡುಕ್ಷೇತ್ರ, 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 

ಬೇಲೂರು ತಾ : ಹಾಸನ ಜಿಲ್ಲೆ 
ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು 1. ಶ್ರೀ ಬಿ . ಡಿ. ಶಾಂತೇಗೌಡ, ಗ್ರಾಮ | ಸದಸ್ಯರು 
ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ 

ಪಂಚಾಯಿತಿ ಸದಸ್ಯರು, ಸನ್ಯಾಸಿ ಹಳ್ಳಿ, 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ಗ್ರಾ . ಪಂ . ಬೇಲೂರು ತಾ , ಹಾಸನ. ಜಿಲ್ಲೆ 
ವ್ಯಕ್ತಿಗಳು ; 

2. ಶ್ರೀ ಎ . ಪಿ . ಚಂದ್ರಯ್ಯ , 
ಗ್ರಾಮ ಪಂಚಾಯಿತಿ ಸದಸ್ಯರು, ಅಗ್ಗುಂದ 
ಗ್ರಾ . ಪಂ . ಅರಸೀಕೆರೆ. ತಾ , ಹಾಸನ ಜಿ : 

ಸದಸ್ಯರು 


18(1) 
(ಎಫ್) 


18 (1) 
( ಜಿ) 


18 ( 1) 


( ಹೆಚ್ ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


೮೩೧ 


ಪ್ರಕರಣ 


ವಿವರ 


ಪದನಾಮ 


18(1) 


ಅಸ್ತಿತ್ವದಲ್ಲಿಲ್ಲ 


ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ ಪೈಕಿಯಲ್ಲಿ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 


6 


. 


| ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಮೊದಲನೆಯ 
ದರ್ಜೆಯ ಕಾಲೇಜಿನ ಒಬ್ಬರು ಪ್ರಿನ್ಸಿಪಾಲರು ; 


ಪ್ರಿನ್ಸಿಪಾಲರು, 
ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜು, ಹಾಸನ. 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | ಮುಖ್ಯೋಪಾದ್ಯಾಯರು, 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಹೈಸ್ಕೂಲಿನ ಸರಕಾರಿ ಪ್ರೌಢಶಾಲೆ, 
ಒಬ್ಬ ಮುಖ್ಯೋಪಾಧ್ಯಾಯರು ; 

ದಾಸರಕೊಪಲು, ಹಾಸನ ( ತಾ ). 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ ಒಂದು 
ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ ವಿದ್ಯಾಭ್ಯಾಸ 
ಇಲಾಖೆಯ ಒಬ್ಬ ಪದಾಧಿಕಾರಿ ; 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ಸಾರ್ವಜನಿಕ ಶಿಕ್ಷಣ ಇಲಾಕೆ, 
ಚೆನ್ನರಾಯಪಟ್ಟಣ. 


ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಮೂವರು ವ್ಯಕ್ತಿಗಳು ಇರತಕ್ಕುದು ; 


1. ಕು , ಗೊರೂರು ಪಂಕಜ (ಲೇಖಕರು) ಪೇಟೆ | ಸದಸ್ಯರು 
ಬೀದಿ, ಗೊರೂರು, ಹಾಸನ ತಾ : ಜಿಲ್ಲೆ 


ಸದಸ್ಯರು 


2. ಶ್ರೀ ಭೋಜರಾಜ್ , ಕೇರಾಫ್ ರಂಗಸ್ವಾಮಿ , 
ಶ್ರೀ ಕಂಠೇಶ್ವರ ನಿಲಯ , 
ಗುಂಡೇಗೌಡನಕೊಪ್ಪಲು, ಬಸ್ಟಾಂಡ್ ಹತ್ತಿರ , 
ವಿದ್ಯಾ ನಗರ, ಹಾಸನ. 


ಸದಸ್ಯರು 


3.ಶ್ರೀ ರಾಜಶೇಖರ್, ಶಾಂತಿ ಗ್ರಾಮ , 
ದೊಡ್ಡಮನೆ, ರಾಮಮಂದಿರ ರಸ್ತೆ, ಶಾಂತಿ 
ಗ್ರಾಮ , ಹಾಸನ. ತಾ : ಜಿಲ್ಲೆ 


18 ( 2) 


ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ 
ಉಪಸಭಾಪತಿಯವರ ( ವೈಸ್‌ಚೇರ್ಮನ್ನರು) ಸದಸ್ಯರಿಂದ 
ಅವರ ಪೈಕಿಯಿಂದಲೇ ಚುನಾಯಿಸಲ್ಪಡತಕ್ಕುದು 


ಜಿಲ್ಲಾ ಗ್ರಂಥಾಲಯ ಸಭೆಯ ಪ್ರಾಧಿಕಾರಿಗಳ 
ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು 
ಉಪಾಧ್ಯಕ್ಷರನ್ನಾಗಿ ಆಯ್ಕೆ 
ಮಾಡಿಕೊಳ್ಳುವುದು . 


18 (3) 


ಮುಖ್ಯ ಗ್ರಂಥಾಲಯಾಧಿಕಾರಿ 
ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹಾಸನ. 


ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಅಧಿಕಾರ 
ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ 
ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ 
ಕಾರ್ಯದರ್ಶಿಯಾಗಿರತಕ್ಕುದು. 


ಸದಸ್ಯರು 
ಹಾಗೂ 
ಪದನಿಮಿತ್ತ 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಿ .ಪಟಗಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಾಮಾನ್ಯ ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 


ಪಿ . ಆರ್ . 373 


೮೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೭, ೨೦೧೨ 


ಭಾಗ - ೪ಎ 


ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ . ಇಡಿ 235 ಎಲ್ಐಬಿ 2012 , ಬೆಂಗಳೂರು, ದಿನಾಂಕ:09 . 05 . 2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17 (1) ( ಎ) ರಿಂದ ( ಹೆಚ್) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ದಾವಣಗೆರೆ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 


ಪ್ರಕರಣ 


ವಿವರ 


ಪದನಾಮ 


ಅಧ್ಯಕ್ಷರು 


ಉಪಾಧ್ಯಕ್ಷರು 


ಸದಸ್ಯರು 


17(1) ಪ್ರಾಧಿಕಾರ ಪದನಿಮಿತ್ತ ಅಧ್ಯಕ್ಷರಾಗುವ ನಗರದ ಮಹಾನಗರ ಪಾಲಿಕೆ ಮಹಾಪೌರರು 

ಅಥವಾ ನಗರಸಭೆ ಅಥವಾ ಇತರೆ ಪೌರ ಸಂಸ್ಥೆಯ ಅಧ್ಯಕ್ಷರು ಮಹಾನಗರ ಪಾಲಿಕೆ , ದಾವಣಗೆರೆ 
17 (1) . ಪ್ರಾಧಿಕಾರ ಉಪಾಧ್ಯಕ್ಷರಾಗುವ ಸರ್ಕಾರದಿಂದ ಪದನಿಮಿತ್ತ 

ಪ್ರಾಂಶುಪಾಲರು, ಡಿ. ಆರ್ . ಎಂ . 
( ಬಿ) | ನಾಮಕರಣ ಹೊಂದುವ ನಗರದ ಪ್ರಥಮ ದರ್ಜೆ ಕಾಲೇಜಿನ ವಿಜ್ಞಾನ ಕಾಲೇಜು, 
ಪ್ರಾಂಶುಪಾಲರು. 

ದಾವಣಗೆರೆ. 
17(1) ನಗರದ ನಗರಪಾಲಿಕೆ , ನಗರ ಸಭೆ ಅಥವಾ ಇತರ ನಗರಪಾಲಿಕೆ | ಶ್ರೀಮತಿ ಟಿ. ಹಾಲಮ್ಮ 
( ಸಿ) | ಸಂಸ್ಥೆಯಿಂದ ಅದರ ಸದಸ್ಯರುಗಳ ಪೈಕಿಯಿಂದ ಚುನಾಯಿಸಲ್ಪಡುವ ಮಹಾನಗರಪಾಲಿಕೆ ಸದಸ್ಯರು 
ಇಬ್ಬರು ವ್ಯಕ್ತಿಗಳು ; 

ಶ್ರೀ ಮಹೇಶ್ ರಾಯಚೂರು 

ಮಹಾನಗರಪಾಲಿಕೆ ಸದಸ್ಯರು 
17(1) | ನಗರದ ಅನುದಾನ ಪಡೆಯುತ್ತಿರುವ ಗ್ರಂಥಾಲಯಗಳ ಆಡಳಿತ ಕಾರ್ಯದರ್ಶಿಗಳು , ವೀರಶೈವ ಸಾಹಿತ್ಯ 

ಮಂಡಳಿ ಸದಸ್ಯರ ಪೈಕಿ ಸರ್ಕಾರದವರಿಂದ ನಾಮಕರಣ ಹೊಂದುವ | ಸೇವಾ ಮಂಡಳಿ , ದಾವಣಗೆರೆ 

ಒಬ್ಬ ವ್ಯಕ್ತಿ ; 
17(1) ಸರ್ಕಾರದಿಂದ ಪದನಿಮಿತ್ತ ನಾಮಕರಣ ಹೊಂದುವ ನಗರದ | ಮುಖ್ಯೋಪಾಧ್ಯಾಯರು ಸೆಂಟ್‌ಪಾಲ್ 
ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ; 

ಕಾನ್ವೆಂಟ್ ಪ್ರೌಢಶಾಲೆ, ದಾವಣಗೆರೆ. 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಅಸ್ತಿತ್ವದಲ್ಲಿಲ್ಲ 


ಸದಸ್ಯರು 


17 (1) | ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ 
( ಎಫ್) 

| ಯಾವುದಾದರೂ ಇದ್ದರೆ , ಅದರ ಸಮಿತಿಯಿಂದ ನಾಮ ನಿರ್ದೇಶನ 

ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದವರಿಂದ ಅಧಿಕಾರ 
ಪ್ರಯುಕ್ತ ನಾಮ ನಿರ್ದೇಶನ ಮಾಡಲ್ಪಟ್ಟ ವಿದ್ಯಾಭ್ಯಾಸ ಇಲಾಖೆಯ 

ಸಭಾಧಿಕಾರಿ ; 
17 (1) 

ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ ರಾಜ್ಯ 
( ಹೆಚ್) ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು 

ಇರತಕ್ಕುದು ; 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ಉತ್ತರ ವಲಯ , ದಾವಣಗೆರೆ 


1) 


ಸದಸ್ಯರು 


2 ) 


ಸದಸ್ಯರು 


ಶಾಂತಕುಮಾರ್ ಬಿನ್ 
ಬಸಯ್ಯ , ಕಿರಣಿ ಅಂಗಡಿ, 
ಚೌಕಿಪೇಟೆ, ದಾವಣಗೆರೆ. 
ಮಂಜುನಾಥ ಬಿನ್ ಲಕ್ಷಣಪ್ಪ 
ಸಂ .48, ದೇವರಾಜನಗರ 

ಬೇತೂರು ರಸ್ತೆ, ದಾವಣಗೆರೆ. 
ಮುಖ್ಯ ಗ್ರಂಥಾಲಯಾಧಿಕಾರಿ 
ನಗರ ಕೇಂದ್ರ ಗ್ರಂಥಾಲಯ 
ದಾವಣಗೆರೆ. 


( 2) 


ನಗರದ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ನಗರದ ಪುಸ್ತಕ 
ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ ವರ್ಗದ 
ಸಮಿತಿಗಳ ಅಧಿಕಾರ ಪ್ರಯುಕ್ತ ಕಾರ್ಯದರ್ಶಿಯಾಗಿರತಕ್ಕುದು. 


ಸದಸ್ಯರು ಮತ್ತು 

ಪದನಿಮಿತ್ತ 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ . ಬಿ . ಪಟಗಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಾಮಾನ್ಯ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 


ಪಿ . ಆರ್ . 378 


